210) 





) 











ಹರ್ನಾಟಿಕದ ಕರಾವಳಿ 


ಡಾ. ಕೆ. ಶಿವರಾಮ ಕಾರಂತ 


ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ 
ನೃಪತುಂಗ ರಸ್ತೆ 
ಬೆಂಗಳೂರು-೫೬೦ ೦೦೨ 








ಡಾ. ಕೆ. ಶಿವರಾಮ ಕಾರಂತ ಅವರಿಂದ ರಚಿಸಲ್ಪಟ್ಟ “ಕರ್ನಾಟಕದ ಕರಾವಳಿ' 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದವರಿಂದ ಪ್ರಥಮ ವಿಶ್ವ ಕನ್ನಡ 
ಸಮ್ಮೇಳನದ ಸಂದರ್ಭದಲ್ಲಿ (ಜನವರಿ ೧೯೮೩) ಐಬಿಎಚ್‌ ಪ್ರಕಾಶನದವರ 
ಕೃಪೆಯಿಂದ ಪ್ರಕಟಿಸಲ್ಪಟ್ಟಿದ್ದು. 


KARNATAKADA (ಓಿಗಿಗಿಸ/ಗಿ1-- written in Kannada by Dr. 
K. Shivaram Karanth. Published by The Directorate of 
Kannada and Culture, Government of Karnataka, 14/3A 
Nrupathunga Road, Bangalore-560 002, on the occasion 
of the FIRST WORLD KANNADA CONFERENCE (January 
1983) by the Courtesy of IBH Prakashana, Gandhinagar, 
Bangalore-560 009. 


© Copyright IBH Prakashana 
Bangalore-560 009 


ಬೆಲೆ ರೂ. ೨-೦೦ 


ವಣದ್ರಕರಂ : ಎಚ್‌, ಎಸ್‌, ಎನ್‌. ರಾವ್‌, ಐಬಿಎಚ್‌ ಪ್ರಕಾಶನ ಪ್ರಿಂಟರಿ 
ಬೆಂಗಳೂರು-೫೬೦ ೦೫೪ 


0 


ನಮ್ಮ ಭೂಮಿ ಬಹುಮಟ್ಟಿಗೆ ಸಾಗರಗಳಿಂದ ತುಂಬಿ 
ಕೊಂಡ ಭಾಗ; ಅದರ ಕಾಲಂಶವಷೆ ಶೀ ನೀರಿಂದ ಮೇಲಕ್ಕೆ ಚಾಚಿ 
ಕೊಂಡ ನೆಲವಾಗಿದೆ. ಇಂಥ ನೆಲದಲ್ಲಿ ಅಸಂಖ್ಯ ಹಿರಿ, ಕಿರಿಯ 
ದ್ವೀಪಗಳೂ ಇವೆ ; ವಿಶಾಲವಾದ ಭೂಖಂಡಗಳೂ ಇವೆ. ಅವು 
ಗಳಲ್ಲಿ ಎಷ್ಕಾ ಮತ್ತು ಯೂರೋಪುಗಳು ಕೂಡಿ ಅತ್ಯಂತ ದೊಡ್ಡ 
ದಾದೊಂದು ಭೂಭಾಗವಾಗುತ್ತದೆ. ಈ ಭೂಖಂಡದ ಸುತ್ತಣ 
ಅಂಚಿಗೆ ತಾಗಿರುವುದು ಸಾಗರಗಳಷ್ಟೆ. ಹಾಗೆ ಸಾಗರಕ್ಕೆ ತಾಗಿ 
ರುವ ನೆಲದ ಭಾಗವನ್ನು "ಕರಾವಳಿ' ಎಂದು ಕರೆಯುತ್ತಾರೆ. 
ನಮ್ಮ ಭರತಖಂಡ ಏಷ್ಯಾ ಭೂಖಂಡದ ದಕ್ಷಿಣಕ್ಕಿರುವ ಒಂದು 
ಭೂಭಾಗ. ಅದು ಹೆಚ್ಚು ಕಡಿಮೆ ತ್ರಿಕೋನಾಕಾರದಲ್ಲಿದ್ದು, 
ಸಮುದ್ರದೊಳಕ್ಕೆ ಚಾಚಿಕೊಂಡಿದೆ. ಹೀಗಾಗಿ ನಮ್ಮ ಭಾರತ 
ದೇಶಕ್ಕೆ ಸಾವಿರಾರು ಮೈಲು ಉದ್ದದ ಕರಾವಳಿ ಇದೆ. ಅದರಲ್ಲಿ 
ಸುಮಾರು ೧೮೦ ಮೈಲು ಉದ್ದದ ಕರಾವಳಿಯ ಪ್ರದೇಶ 
ನಮ್ಮ ಕನ್ನಡ ನಾಡಿಗೆ ಸೇರಿದ್ದು. ಅದರಿಂದ ನಮಗೇನು ಲಾಭ? 
ಸಮುದ್ರ ದೂರವಿದ್ದರೇನು, ಸಮಾಪವಿದ್ದರೇನು ವೆಂಬ 
ಯೋಚನೆ ನಿಮಗೆ ಬರಬಹುದು. 

ಆ ಸಮುದ್ರದಲ್ಲಿರುವ ನೀರೆಲ್ಲವೂ ಉಪ್ಪುನೀರು ; 
ಸೊಂಯಾಂಿಯವರ ಅದನ್ನು ಕುಡಿಯುವಂತೆಯೂ ಇಲ್ಲ. ಆ 
ಮಾತು ನಿಜವಾದರೂ, ಸಮುದ್ರದಿಂದ ಒಂದು ದೇಶಕ್ಕೆ ರುವ 
ಪ್ರಯೋಜನ ಅಷ್ಟಿಷ್ಟಲ್ಲ. ಸಮುದ್ರಗಳು ತಮ್ಮ ಶಾಖೋಷ್ಸ 
ಗಳಿಂದ ಹವೆಯನ್ನು ನೆಯುಂತ್ರಿಸುತ್ತ ವೆ. ಸಾವಿರಾರು ವರ್ಷಗ 
ಳಿಂದಲೂ ಜನರು ಸಾಗರ ಮಾರ್ಗವಾಗಿ ಹಡಗುಗಳ ಮೂಲಕ, 


ಲ ಕರ್ನಾಟಕದ ಕರಾವಳಿ 


ಒಂದು ನಾಡಿಂದ ಇನ್ನೊಂದು ನಾಡಿಗೆ ಪ್ರಯಾಣ ಮಾಡುವುದು 
ಸಾಧ್ಯ ವಾಯಿತು. ಭೂಮಿಯ ಮೆ ಲ ಬಲು ದೂರಕ್ಕೆ ನಡೆ 
ಯುವುದೋ, ಪ್ರಾಣಿಗಳನ್ನೇರಿ ಸವಾರಿ ಮಾಡುವುದೋ ಕಷ್ಟ ಜಿ 
ಕೆಲಸ. ಹಾಗೆ ಹೋಗುವುದಕ್ಕೆ ಸಮನಾದ ದಾರಿ ಬೇಕು ; 
ದಾರಿಗೆ ನದಿ, ಗುಡ್ಡ, ಕಾಡುಗಳು ಅಡ್ಡ ಬಂದರೆ ಹು 
ತೊಂದರೆ, ಕಡಲಿನ ಮಾರ್ಗ ಹಾಗಲ್ಲ ; ಅಲ್ಲಿ ನೀವು ಹೋದದ್ದೇ 
ದಾರಿ. ಹಡಗುಗಳು ಹಾಯಿಕಟ್ಟಿ ಕೊಂಡು ಕಡಲಿಗೆ ಇಳಿದು 
ವೆಂದರೆ ಅನುಕೂಲವಾಗಿ ಗಾಳಿ ಬೀಸಿದಾಗಲೆಲ್ಲ ಶ್ರಮವಿಲ್ಲದೆ 
ಸಂಚಾರ ಸಾಧ್ಯವಾಗುತ್ತದೆ. ಗಾಳಿ ನಿಂತರೆ, ಅಥವಾ ಇದಿರು 
ಗಾಳಿ ಬಂದರೆ ಅನುಕೂಲ ಗಾಳಿ ಸಿಗುವ ತನಕವೂ, ಅಲ್ಲೇ 
ಕಾಯಬೇಕು. ಹಡಗಿನ ಪಯಣದಲ್ಲಿ ದೇಹಕ್ಕೆ ಶ್ರಮವಿಲ್ಲ. 
ಪ್ರಯಾಣಿಕರು ತಮ್ಮೊಡನೆ ಸಾಕಷ್ಟು ಸಿಹಿನೀರು, ಅನ್ನಾ 
ಹಾರ ಒಯ್ದದ್ದಾದರೆ ಎಷ್ಟೂ ದಿನಗಳ ತನಕ ಸಂಚರಿಸುತ್ತಲೇ 
ಇರಬಹುದು. ಸಾಹಸಿಗಳಾದ ಕೊಲಂಬಸ್‌, ಕುಕ್‌, ಮೆಗ್ಗೆ 
ಲನ್‌, ವಾಸ್ಕೋಡಿಗಾಮ ಮೊದಲಾದವರು-ಸಾಗರಗಳನ್ನು 
ನಂಬಿ, ಅಲೆದಾಡಿ, ಎಲ್ಲೆಲ್ಲಿ ಭೂಖಂಡಗಳಿವೆ ಎಂಬುದನ್ನು 
ಹುಡುಕಿ ಬಂದರು. ಅವರು ಹೋದ ಅನೇಕ ದೇಶಗಳಲ್ಲಿ 
ಮನುಷ್ಯರೂ ವಾಸವಾಗಿದ್ದ ರು. ಹಾಗೆ ಅಷ್ಟೊಂದು ಹಿಂದಿನ 
ಕಾಲದಲ್ಲಿ ಮನುಷ್ಯರು ಭೂಮಿಯುದ್ಧ ಕ್ಕೂ ಹಬ್ಬಿ ಕೊಂಡದ್ದು 
ಹೇಗೆ ?' 

ಇಂದಿಗೆ ಸುಮಾರು ೨೦-೩೦ ಸಾವಿರ ವರ್ಷಗಳ ಹಿಂದೆ, 
ಸಾಗರಗಳ ನೀರು ಇನ್ನಷ್ಟು ಬತ್ತಿತ್ತು. ಆಗ ಏಷ್ಯಾ, ಅಮೇರಿಕ, 
ಆಸ್ಟ್ರೇಲಿಯಾ ಮೊದಲಾದ ಭೂಖಂಡಗಳು "ಒಂದುಗೂಡಿ 
ದ್ಲುವು. ಮಧ್ಯ ಏಷ್ಯದಲ್ಲೋ, ಆಫ್ರಿಕದಲ್ಲೋ ಮೊದಲಿಗೆ 
ಹುಟ್ಟಿಕೊಂಡ ಮನುಷ್ಯ ಕುಲ. ಆಹಾರವನ್ನು ಹುಡುಕುತ್ತ 


ಕರ್ನಾಟಕದ ಕರಾವಳಿ ೫ 


ಬೇರೆ ಬೇರೆ ಭೂಖಂಡಗಳಿಗೆ ಹೋಗಿ, ಅಲ್ಲಿ ನೆಲೆಸಿತು. ಮುಂದೆ 
ಭೂಮಿಯ ಮೇಲಣ ಹವೆ ಉಷ್ಣ ವಾಗುತ್ತಾ ಸರಿದುದರಿಂದ, 
ಭೂಖಂಡಗಳ ಮೇಲೆ ಹೆಪು ಗಟ್ಟಿ ಬಿದ್ದ ಓಮಕರಗಿ, ಆ ನೀರಿ 
ನಿಂದ ಸಾಗರಗಳು ತುಂಬಿಕೊಂಡವು. ಯಾಗೆ ಕಡಲುಗಳ ನೀರು 
ಹೆಚ್ಚಿ ಭೂಖಂಡಗಳು ಬೇರೆ ಬೇರೆಯಾದವು. ಅಲ್ಲಲ್ಲಿನ ಜನ 
ಅಲ್ಲಲ್ಲಿ € ಪ್ರತ್ಯೇಕಗೊಂಡರು. 
ಮುಂದೆ ಜಪ ಷ್ಟೋ ವರ್ಷಗಳ ತರುವಾಯ, ನಾಗರಿಕ 
ಮನುಷ್ಯರು ದೋಣಿಗಳನ್ನೂ, ಹಡಗುಗಳನ್ನೂ ನಿರ್ಮಿಸಿ ಅವಕ್ಕೆ 
ಹಾಯಿಕಟ್ಟಿ, ಕಡಲಲ್ಲಿ ಸಂಚರಿಸತೊಡಗಿದ ಮೇಲೆ, ಮರತೇ 
ಹೋಗಿದ್ದ ಹಲವು ಮನುಷ್ಯಕುಲಗಳು ಎಲ್ಲೆಲ್ಲಿವೆ ಎಂಬುದು 
ತಿಳಿಯುತ್ತ ಬಂತು. 'ಅನೇಕ ಸಾಹಸಿಗಳು ಹಡಗುಗಳನ್ನೇರಿ ಸಾಗ 
ರಗಳ ಆಚೀಚೆ ಯಾವ ದೇಶ ಕಾಣಸಿಗುತ್ತದೆ, ಅಲ್ಲೇನೇನಿದೆ, 
ಅಲ್ಲಿನ ಜನರಿಂದ ನಮಗೇನು ಲಾಭ, ನಾವು ಅವರಿಗೆ ಏನನ್ನು 
ಕೊಟ್ಟು ವ್ಯಾಪಾರ ಮಾಡಬಹುದು-ಎಂಬ ಯೋಚನೆ ಮಾಡಿ 
ದರು. ಈ ರೀತಿಯ ಹಡಗಿನ ಯಾನ ನಿನ್ನೆ ಮೊನ್ನೆ ತೊಡಗಿದ್ದಲ್ಲ. 
ಯೂರೋಪಿನ ಕುಕ್‌, ಕೊಲಂಬಸ್‌, ವಾಸ್ಕೋಡಿಗಾಮ ಮೊದ 
ಲಾದವರು ಹುಟ್ಟುವ ಸಾವಿರಾರು ವರ್ಷಗಳ ಹಿಂದೆಯೇ ಕೆಲ 
ಕೆಲವು ದೇಶದ ಜನ ಹಡುಗುಗಳಲ್ಲಿ ಸಂಚರಿಸಲು ಕಲಿತುಕೊಂಡಿ 
ದ್ದ ತ 

ಸ್ತ ಶಕ ತೊಡಗುವ ಎರಡೂವರೆ ಸಾವಿರ ವರ್ಷಗಳ 

ಹ ಭಾರತ ದೇಶದ ಸಿಂಧೂ ಕಣಿವೆಯ ಜನರು, ಹಡಗಿ 
ನಲ್ಲಿ ಕುಳಿತು ನದಿ ಮಾರ್ಗವಾಗಿ ಕಡಲಿಗೂ, ಅಲ್ಲಿಂದ ಪರ್ಷಿ 
ಯನ್‌ ಕೊಲ್ಲಿಗೂ, ತಿರುಗಿ ನದಿ ಮಾರ್ಗವಾಗಿ ಸುಮೇರಿಯಾ 
ದೇಶಕ್ಕೂ ಹೋಗಿ ಬರುತ್ತಿದ್ದರು. ಈಗಣ ಲೆಬನಾನ್‌ ಎಂಬ 
ದೇಶ ಹಿಂದೆ ಫಿನೀಶಿಯಾ ಎನಿಸಿಕೊಂಡಿತ್ತು. ಅಲ್ಲಿನ ವ್ಯಾಪಾರಿ 


" 4 
ಶೆ ಕರ್ನಾಟಕದ ಕರಾವಳಿ 


ಗಳು ಭೂಮಧ್ಯ ಸಮುದ್ರದಿಂದ ಆಚೆಗಿರುವ ಸಾಗರದ ಮಾರ್ಗ 
ವಾಗಿ ಯೂರೋಪಿನ ಕರಾವಳಿಯೊಡನೆ ವ್ಯಾಪಾರ ನಡೆಸುತ್ತಿ 
ದ್ದರು. ಅವರಲ್ಲಿ ಕೆಲವರು ಕ್ರಿ. ಪೂ. ಸಾವಿರ ವರ್ಷಗಳ 
ಹಿಂದೆಯೇ ಆಫಿ ಬ್ರಕ ಭೂಖಂಡವನ್ನು ಹಡಗಿನಲ್ಲಿ ಕುಳಿತು ಸುತ್ತಿ 
ಬಂದುದುಂಟು. ಕ್ರಿ.ಶ. ತೊಡಗುವ ಕೆಲವು ಶತಮಾನಗಳ 
ಮುಂಚೆಯೇ ಈಜಿಪ್ಟ್‌, ಆಫ್ರಿಕ, ಸುಮೇರಿಯ ಮೊದಲಾದ 
ದೇಶಗಳು ನಮ್ಮ ಭಾರತ ದೇಶದೊಡನೆ ವ್ಯಾಪಾರ ನಡೆಸುತ್ತಿ 
ದ್ದವು. ರೋಮನರು, ಇಟೆಲಿ ದೇಶದವರು ಭಾರತದ ಪಶ್ಚಿ ಮ 
ಮತ್ತು ಪೂರ್ವ ಕರಾವಳಿಗೆ ಬಂದು ಹೋಗುತ್ತಿದ್ದರು. ಅವರು 
ಇಲ್ಲಿಂದ ಸಂಬಾರ ಜೀನಿಸುಗಳನ್ನು, ನವಿಲು, ರೇಷ್ಮೆ ಮೊದಲಾ 
ದುವನ್ನು ತಮ್ಮ ದೇಶಕ್ಕೆ ಒಯ್ಯುತ್ತಿದ್ದರು. ಆ ಕಾಲಕ್ಕೆ ನಮ್ಮ 
ದೇಶಕ್ಕೂ, ಚೀನಾ ದೇಶಕ್ಕೂ ಸಮುದ್ರಮಾರ್ಗವಾಗಿ ಹಡಗಿನ 
ಮೂಲಕ ವ್ಯಾಪಾರ ನಡೆಯುತ್ತಿ ತ್ತು. ಈ ಅವಧಿಯಲ್ಲಿ ಈಜಿಪ್ಟ್‌ 
ದೇಶವನ್ನು ಆಳುತ್ತಿದ್ದ ರೋಮನರ ವ್ಯಾಪಾರೀ ಹಡಗುಗಳು 
ನಮ್ಮ ದೇಶದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳಿಗೆ ಬಂದು 
ಹೋಗುತ್ತಿದ್ದವು. ನಮ್ಮ ಕರ್ನಾಟಕದ ಕರಾವಳಿಗೂ ಅವರ 
ಹಡಗುಗಳು ಬರುತ್ತಿ ದ್ದು ವೆಂದರೆ ಆಶ್ಚ ರ್ಯ ಪಡಬೇಕಾಗಿಲ್ಲ. 
ಈಜಿಪ್ಟ್‌ ನಲ್ಲಿ ರೋಮನರು 'ಆಳುತ್ತಿ ದ್ದ ಕಾಲದಲ್ಲಿ, 
ಎರಡನೆಯ ತೊಲೆಮಿ ಎಂಬಾತ ದೊರೆತನ “ನಡೆಸುತ್ತಿ ದ್ದ. 
ಅದು ಕ್ರಿ. ಶ. ಮೊದಲನೆಯ ಶತಮಾನದ ಸುಮಾರಿಗೆ. ಆ 
ಕಾಲದ ಒಂದು ಬರವಣಿಗೆಯಲ್ಲಿ-ಭಾರತದೊಡನೆ ಆ ದೇಶ 
ಕದ್ದ ಹಡಗಿನ ಸಂಪರ್ಕದ ವಿವರಗಳು ಸಿಗುತ್ತವೆ. ಕರ್ನಾ 
ಟಕದ ಚರಿತ್ರ ಪ್ರಸಿದ್ಧಿಯ ನಗರಗಳಾದ ಬಾದಾಮಿ, ಕಿಸು 
ವೊಳಲು (ಪಟ್ಟದಕಲ್ಲು) ಮತ್ತು ವೈಜಯಂತಿ (ಬನವಾಸಿ) 
ಗಳ ವಿಚಾರ ಅದರಿಂದ ತಿಳಿಯುತ್ತ ದೆ. ಅದರಂತೆಯೇ 


ಕರ್ನಾಟಕದ ಕರಾವಳಿ ಕ್ಲಿ 


ಕೇರಳದ ಕೆಲವು” ರೇವುಗಳಿಗೂ ಅವರ ಹಡಗುಗಳು ಬಂದು 
ಹೋಗುತ್ತಿ ದ್ಹುವೆಂದು ತಿಳಿಯುತ್ತದೆ. 


ಇಂದಿನ 'ಹೊನ್ನಾ ವರಕ್ಕೆ ೨೦ ಮ್ಳ ಲು ಪಶ್ಚಿ ಮಕ್ಕಿರುವ 
ನೇತ್ರಾಣಿ ಎಂಬ ದ್ವಿ ಪದಲ್ಲಿ 'ಕಡಲುಗಳ ದ್ದ ರೆಂದೂ, ಅವರು 
ವ್ಯಾಪಾರ ವ್ಯವಹಾರಕ್ಕೆ "ತೊಂದರೆ ಕೊಡುತಿ ಿದ್ದರೆಂದೂ ಆ 
ಬರಹದಿಂದ ತಿಳಿಯುತ್ತ ದೆ. ನಮ್ಮ ನಾಡಿನ ಕಾಳುಮೆಣಸು, 
ಸಂಬಾರ ಜೀನಸು, ದಂತ ಮೊದಲಾದ ಸಾಮಗ್ರಿಗಳನ್ನು 
ಅವರು ಒಯ್ಯುತ್ತಿದ್ದರು. ಅದರ. ಬದಲಿಗೆ ತಮ್ಮ ನಾಡಿನ 
ಸರಕುಗಳನ್ನು ಇಲ್ಲಿಗೆ ಇಂದು ಮಾರುತ್ತಿದ್ದರು. ನಮ್ಮ ದೇಶದ 
ಪೂರ್ವ ಕರಾವಳಿಯಲ್ಲಿದ್ದ ಕಾವೇರಿಪಟ್ಟ ಣ, ಮಚಲೀಪಟ್ಟ ಣ 
ಮೊದಲಾದ ರೇವುಗಳು ರೋಮನರೊಡನೆ ವ್ನಾಪಾರ ನಡೆ 
ಯಿಸುತ್ತಿದ್ದವು. ನಮ್ಮ ಪುರಾತನರು ಹೂತಿಟ್ಟ ನಿಧಿಗಳಲ್ಲಿ 
ಎಷ್ಟೋ ಕಡೆ ಪುರಾತನ ರೋಮನ್‌ ನಾಣ್ಯಗಳು ಸಿಗುವು 
ದುಂಟಿ, 
॥ ಭಾರತ ದೇಶದ. ಚರಿತ್ರೆಯನ್ನು ನೀವು ಸಾಮಾನ್ಯವಾಗಿ 
' ಓದಿಕೊಂಡಿರಬಹುದು. ಈ ದೇಶಕ್ಕೆ ಹೊರಗಿನಿಂದ ಅನೇಕ 
ಜನರು ಬಂದರು. ಭೂಮಾರ್ಗವಾಗಿ ಆರ್ಯರು, ಪಾರ್ಥಿ 
ಯನರು, ಶಕರು, ಹೂಣರು, ತುರ್ಕರು ಮೊದಲಾದ ಜನರು 
ಆಗಾಗ ವಲಸೆಬಂದು, ಇಲ್ಲೇ ನೆಲೆಸಿದರು. ಹಲವರು ಇಲ್ಲಿಗೆ 
ಬಂದು, ಲೂಟಿಮಾಡಿ, ಸ್ವದೇಶಗಳಿಗೆ ಮರಳಿದರು. ಅವ 
ರೆಲ್ಲರೂ ಬಂದುದು ನಮ್ಮೆ ದೇಶದ ವಾಯವ್ಯ ದಿಕ್ಕಿನ 


ಭೂಮಾರ್ಗಗಳಿಂದ. ಆರ್ಯರು ನಮ್ಮ ದೇಶಕ್ಕೆ ಹೆಡಿರಗಿನೀದ 
ಬಂದಂತೆ, ದ್ರಾವಿಡರೂ ಹೊರಗಿನಿಂದಲೇ ಬಂದರು ಎನ್ನು 
ತ್ತಾರೆ. ಅವರು ಹೆಚ್ಚಾಗಿ ಹಡಗಿನ ದಾರಿಯಾಗಿ ಪರ್ಷಿಯನ್‌ 
ಕೊಲ್ಲಿಯ ಕಡೆಯಿಂದ ಇಲ್ಲಿಗೆ ಬಂದರು. ಅವರೆಲ್ಲ ಭೂಮಧ್ಯ 
ಸಮುದ್ರ ತೀರದಲ್ಲಿ ಹಿಂದೆ ವಾಸಿಸುತ್ತಿದ್ದ ಜನಗಳು ಎನ್ನು 


೮ ಕರ್ನಾಟಕದ ಕರಾವಳಿ 


ತ್ತಾರೆ. ಪರ್ಷಿಯನ್‌ ಕೊಲ್ಲಿಯಿಂದ-ಕಡಲ ಕಿನಾರೆಯ ದಾರಿ 
ಯಲ್ಲಿ ನಡೆದುಕೊಂಡೇ ಸಿಂಧು, ಗುಜರಾತ್‌ ದೇಶಗಳಿಗೆ ಬಂದ 
ವರೂ ಇದ್ದಾ ರೆ. ಅದೇ ರೀತಿ `ಹಡಗಿನ ದಾರಿಯಾಗಿ ಭಾರತದ 
ಪಶ್ಚಿ ಮ ಕರಾವಳಿಗೆ ಬಂದು, ಅಲ್ಲಲ್ಲಿ ಇಳಿದು ಅನಂತರ ಒಳ 
ನಾಡುಗಳಿಗೆ ಹೋಗಿ ನೆಲೆಸಿದ "ದ್ರಾವಿಡರೂ ಇದ್ದಾರೆ. ಈ 
ಜನರು ತಮ್ಮ ಮೃ ತರಿಗಾಗಿ ಚಪ್ಪಡಿ ಕಲ್ಲು ಹಾಸಿದ 'ಮಂಟಪ 
ದಂತಹ ಗೋರಿಗಳನ್ನು ಕಟ್ಟುತ್ತಿ ದ್ದ ರು. ಅವರ ಕಲ್ಲೊ ರಿಗಳು 
ಕನ್ನಡ ನಾಡಿನ ಕರಾವಳಿಯ ಉದ 5ಕ್ಕೂ ಸಿಗುತ್ತವೆ. ಹಾಗೆಯೇ, 
ಅದರ ಒಳನಾಡುಗಳಲ್ಲೂ ಸಿಗುತ್ತ ವೆ. ಈ ಜನರಿಗೆ ಕಬ್ಬಿ ಣ 
ದಂಥ ಲೋಹದ ಉಪ ಪಯೋಗ ತಿಳಿದಿತ್ತು. 

ಕನ್ನಡ ನಾಡಿನ ನಮಗೆ, ನಮ್ಮ ಸಮುದ ್ರ ಕರಾವಳಿಯಿಂ 
ದಾಗಿ ಬಲು ಹಿಂದಿನಿಂದಲೇ ಪರದೇಶಿ ಜನರೊಡನೆ ಸಂಪರ್ಕ 
ಉಂಟಾಗಿತ್ತು. ೨೫ - ೩೦ ಶತಮಾನಗಳಿಂದಲೂ ನಮ್ಮ 
ವ್ಕಾ ಪಾರಿಗಳು ಈಜಿಪ್ಟ್‌, ಆರೇಬಿಯಾ, ಚೀನಾ, ಇಂಡೋ 
ಚೀನಾ, ಜಾವಾ ಮೊದಲಾದ ದೇಶಗಳೊಡನೆ ವ್ಯಾಪಾರ ವ್ಯವ; 
ಹಾರ ನಡೆಸುತ್ತಿದ್ದರು. ವ್ಯಾ ಪಾರಕ್ಕೆ ಹಡಗಿನಷ್ಟು ಅನುಕೂಲ 
ವಾದ ಸಾರಿಗೆ ಪದ್ಧ ತ್ರಿ ಇನ್ನೊ ದಿಲ್ಲ. ನಿನ್ನೆ ಮೊನ್ನೆ ಯ ತನ 
ಕವೂ ಎಂದರೆ ವಿಮಾನಗಳು ಹಾ ರತೊಡಗಿದ ಈಚಿನ ದಶಕ 
ಗಳನ್ನು ಬಿಟ್ಟರೆ, -ಯಾವುದೇ ದೂರದೇಶಕ್ಕೆ ಹೋಗಬೇಕಾ 
ದರೂ. ಜನರ "ಪಾಲಿಗೆ ಸಮುದ್ರ ಮಾರ್ಗವೇ ಮುಖ್ಯ ವಾಗಿತ್ತು. 


ಆರಂಭದ ಶತಮಾನಗಳಲ್ಲಿ ಜನರು ದೊಡ್ಡ ದೊಡ್ಡ ಹಾಯಿ 


ಹಡಗುಗಳಲ್ಲಿ ಪಯಣಿಸುತ್ತಿದ್ದರು ; ಅವುಗಳಲ್ಲಿ ಸರಕುಗಳನ್ನೂ 
ಒಯ್ಯುತ್ತಿದ್ದರು. ಉಗಿ ಎಂಜಿನುಗಳು ನಿರ್ಮಾಣಗೊಳ 
ತೊಡಗುತ್ತಲೇ ಉಗಿ ಶಕ್ತಿಯಿಂದ ನಡೆಯುವ ಕಬ್ಬ ಣದ 
ಹಡಗುಗಳು ರೂಢಿಗೆ ಬಂದುವು. ಕಳೆದ ಮತ್ತು ಈ ಶತಮಾನ 


ಕರ್ನಾಟಕದ ಕರಾವಳಿ ೯ 


ಗಳಲ್ಲಿ, ನಮ್ಮ ದೇಶದಿಂದ ಯೂರೋಪು, ಆಸ್ಕೇಲಿಯ, 
ಆಫ್ರಿಕ, ಅಮೆ ರಿಕ, ಜಪಾನು ಮೊದಲಾದ ದೇಶಗಳಿಗೆ ಪಯ 
ಣಿಸುವವರು ಇಂಥ ಉಗಿ ಹಡಗುಗಳ ಮೂಲಕ ಪರದೇಶಗಳಿಗೆ 
ಹೋಗಿ ಬರುತ್ತಿದ್ದರು. 
ಹಡಗಿನ ಪ್ರಯಾಣ ಸಾಧ್ಯವಾಗಲು ಕರಾವಳಿಯಲ್ಲಿ 
ಒಳ್ಳೆಯ ಸೌಕರ್ಯ ಬೇಕು. ಹಡಗನ್ನು ಏರುವುದಕ್ಕೆ, ಅದರ 
ಮೇಲೆ ಸರಕನ್ನು ತುಂಬಿಸುವುದಕ್ಕೆ ಅದು ನೆಲಕ್ಕೆ ಆದಷ್ಟು 
ಹತ್ತಿರ ನಿಲ್ಲಬೇಕು. ನೆಲದ ದಂಡೆಗೆ ತಾಗಿ ನಿಂತರೆ ಮತ್ತ ಷ್ಟು 
ಅನುಕೂಲ. ಹಾಗೆಯೇ ಸರಕುಗಳನ್ನು ಇಳಿಸುವುದಕೊ. ಕ 
ಪ್ರಯಾಣಿಕರು ಇಳಿಯುವುದಕ್ಕೂ ಅಲೆಗಳಿಲ್ಲದ ಕಡಲಿನ ಭಾಗ 
ಬೇಕು. ಹಡಗು ನಿಂತಲ್ಲಿ ಕಡಲಿನ ಅಲೆಗಳ ಉತ್ಪಾತ ಕಾಣಿಸಿ 
ದರೆ, ಸರಕನ್ನು ಹೇರುವ, ಇಳಿಸುವ ಕೆಲಸ ಕಷ್ಟ. ಸಮುದ್ರ 
ಕರಾವಳಿಯ ಹೊರಗಣ ಅಂಚು ಸದಾ ಬೀಸುವಗಾಳಿಗೆ ಒಡ್ಡಿದ 
 ಭಾಗವಷ್ಟೆ. ಅಲ್ಲಿ ಕಡಲಿನ ಅಲೆಗಳು ತಪ್ಪಿದ್ದಲ್ಲ. ಸ 
ಉಕ್ಕಿನ ಹಡಗುಗಳಿಗೆ ಅಲಿಗಳಿಂದ ಬಾಧಕವಿಲ್ಲ. ಮರದ ಸ 
| ಹಡಗುಗಳು, ಅಲೆಗಳ ಬಿರುಸಾದಾಗ ನೀರಲ್ಲಿ ಹೊಂಗಾಡುತ್ತ ಸ 
ಆಗ ಅವುಗಳ ಮೇಲೆ ಸರಕು ಹೇರಲು ಕಷ್ಟ. ಈ ಕಾರಣಗಳಿಂದ 
ಹಡಗು ತಂಗುವ ಸ್ಥಳ ಸ್ವಬ್ಧ ವಾಗಿರಬೇಕು. ಕನ್ನಡ ನಾಡಿನ 
ಕರಾವಳಿಯಲ್ಲಿ ಕಾಳಿ, ಅಘನಾಶಿನಿ, ಶರಾವತಿ, ಗಂಗೊಳ್ಳಿ, 
ನೇತ್ರಾವತಿ ಮೊದಲಾದ ನದಿಗಳು ಅಲ್ಲಲ್ಲಿ ಸಮುದ್ರವನ್ನು 
2೪ 0ಕ್ಟ ವಷೆ 1! ಅಂಥ ನದಿಗಳು ಕಡಲಿಗೆ. ಕೂಡುವ ಸ 
ಗಳ ಮೂಲಕವಾಗಿ ಹಡಗುಗಳು ಒಳಕ್ಕೆ ಬಂದು ಅಲೆಗಳ 
ಅವಾಂತರಗಳನ್ನು ತಪ್ಪಿಸಿಕೊಳ್ಳಬಹುದು. “ರೇವು' ಅಥವಾ 
“ಬಂದರು' ಎಂದು ಕರೆಯುವುದು ಇಂಥ ಸ್ಥಳಗಳನ್ನು. ಕಡಲ : 
ಕಿನಾರೆಗೆ ತೀರ ಸಮೀಪದಲ್ಲಿ ದೊಡ್ಡ ಒಂದು ದ್ವೀಪವಿದ್ದರೆ, 


೧೦ ಕರ್ನಾಟಕದ ಕರಾವಳಿ 


ಆ ದ್ವೀಪದ ಮರೆಯಲ್ಲಿ ಕಡಲು ಶಾಂತವಾಗಿರುತ್ತ ದೆ. ಅಲ್ಲಿ 
ಗ ಸುಖವಾಗಿ ತಂಗಬಹುದು. ನಮ್ಮ ಕಾರವಾರದಲ್ಲಿ 

ನಾರೆಗೆ ಸಮೀಪವಾಗಿ ಒಂದು ಗುಡ್ಡದ ಸೆ ಸಿರಗು 'ಕಡಲಿನೊಳಕ್ಕೆ 
wp ಸಮೀಪದಲ್ಲಿ ಒಂದು ದ್ವೀಪವೂ ಇದೆ. ಈ 
ಕಡಲಿನ ಭಾಗ ಆಳವಾಗಿದ್ದು, ಶಾಂತವಾಗಿರುವುದರಿಂದ 
ಸಾಮಾನ್ಯ ಹಡಗುಗಳಿಗೆ ತನ್ನ ಂತೆ ರಕ್ಷಣೆ ದೊರೆಯುತ್ತದೆ. 
ಉಡುಪಿಗೆ ಪಡುವಣದ ಮಲ್ಲೆ ಎಂಬಲ್ಲಿ ಕಿನಾರೆಗೆ ಸಮೀಪ 
ವಾಗಿ "ಬಹದ್ದೂರ್‌ ಗಡ' ಎಂಬೊಂದು. ದ್ವೀಪವಿದೆ. ಅದರ 
ಮರೆಯಲ್ಲಿ ಹಡಗುಗಳು ತಂಗಲು ಅನುಕೂಲವಾಗಿದೆ. ಅದೂ 
ಒಳ್ಳೆಯ ರೇವು. ಇದಲ್ಲದೆ ಅಳಿವೆಗಳ. ಮೂಲಕ ಸಾಮಾನ್ಯ 
ಹಡಗುಗಳು ನದಿಯೊಳಗೆ ಬಂದು ರಕ್ಷಣೆ ಪಡೆಯಬಹುದು. 
ಅವುಗಳ ಮೇಲೆ ಸರಕನ್ನು ಹೇರಲು, ಇಳಿಸಲು, ಅಲ್ಲಿನ ನದಿ 
ದಂಡೆಗಳಿಗೆ ಕಟ್ಟೆ ಕಟ್ಟಿ ಅನುಕೂಲತೆ ಒದಗಿಸಬಹುದು. 

ನಮ್ಮ ಕರಾವಳಿಯ ಕುಮಟೆ, ಕಾರವಾರ, ತದಡಿ, 
ಭಟ್ಕಳ, ಹೊನ್ನಾವರ, ಬಸರೂರು, ಬಾರಕೂರು, ಮಲ್ಪೆ, 
ಮಂಗಳೂರು ಮೊದಲಾದುವು ಬಹಳ ಹಿಂದಿನಿಂದ ಅರೇ 
ಬಿಯ, ಸಿಂಹಳ, ಲಕ್ಷದ್ವೀಪಗಳೊಡನೆಯೂ, ಕರಾವಳಿಯ. 
ಇತರ ರೇವುಗಳೊಡನೆಯೂ ಹಡಗಿನ ವ್ಯಾಪಾರ ನಡೆಸು 
ತ್ರಿದ್ದುವು. ಕನ್ನಡ ಜಿಲ್ಲೆಯ ಒಂದು ಜಾತಿ ಅಕ್ಕಿಗೆ "ಮಸ್ಕತಿ 
ಅಕ್ಕಿ' ಎಂಬ ಹಸರಿದೆ. "ಹಿಂದೆ ಅದನ್ನು ಅರಬ್ಬರು ಪರ್ಷಿ 
ಯನ್‌ ಕೊಲ್ಲಿಯ "ಮಸ್ಕತ್‌”' ಎಂಬ ಊರಿಗೆ ಸಾಗಿಸು 
ತ್ತಿದ್ದು ದರಿಂದ ಅದಕ್ಕೆ ಆ "ಹೆಸರು ಬಂದಿತು. ಯೂರೋಪಿ 
ನೊಡನೆ ನಮ್ಮ ದೇಶದ ವ್ಯಾಪಾರ ಬೆಳೆದ ಮೇಲೆ-ಅಲ್ಲಿನ 
ಸರಕುಗಳಿಗೆ "ವಿಲಾಯಿತಿ ಮಾಲು' ಎಂಬ ಹೆಸರು ಬಂತು. 


ಕರ್ನಾಟಕದ ಕರಾವಳಿ | ೧೧ 


ನಿಜಕ್ಕೂ “ವಿಲಾಯತ್‌* ಎಂಬ ಊರಿರುವುದು ಪರ್ಷಿಯನ್‌ 
ಕೊಲ್ಲಿಯ ದಂಡೆಯಲ್ಲಿ. ನಮ್ಮಲ್ಲಿಗೆ ಬರುವ ಹೆಚ್ಚಿ ನ ಹಾಯಿ 
ಹಡಗುಗಳು ಅರೇಬಿಯದವು. ದೊಡ್ಡ ಹಡಗುಗಳು ಯೂರೋ 
ಪಿನವು. ಹಿಂದೆ ದಕ್ಷಿಣದಲ್ಲಿ ಬೆಳೆದ. ಹತ್ತಿ ಮತ್ತು ಮೆಣಸು 
ಗಳನ್ನು ಕುಮಟೆ ಬಂದರಿನ ಮೂಲಕ ವಿದೇಶಕ್ಕೆ ಸಾಗಿಸುತ್ತಿ 


ದ್ದರು. ಹಾಗಾಗಿ ಅವಕ್ಕೆ “ಕುಮಟೆ ಹತ್ತಿ' 'ಕುಮಟೆ ಮೆಣಸು” 
ಎಂಬ ಹೆಸರು ಬಂತು, * 
ಹಿಂದಿನ ಕಾಲದ ವಿಜಯನಗರದ ದೊರೆಗಳೂ, ಬಿಜಾ 


ಪುರದ ಸುಲ್ತಾನರೂ ಕನ್ನಡ "ರಾಜ್ಯವನ್ನು ಆಳುತ್ತಿದ್ದಾಗ, 
ಅವರ ಸೈನ್ಯಕ್ಕೆ ಬೇಕಾಗುತ್ತಿದ್ದ ಕುದುರೆಗಳನ್ನು ಅರೇಬಿಯ 
ದಿಂದ ತರಿಸಿಕೊಳ್ಳುತ್ತಿದ್ದರು. ಅವೇ ಕುದುರೆಗಳು ತದಡಿ 
ರೇವಿನ ಮೂಲಕ ಬಿಜಾಪುರಕ್ಕೂ, ಭಟ್ಕಳ ರೇವಿನ ಮೂಲಕ 
ವಿಜಯನಗರಕ್ಕೂ ಆಮದುಗೊಳ್ಳುತ್ತಿದ್ದುವು. ನಮ್ಮ ಜಿಲ್ಲೆ 
ಗಳ ಅರಿವೆ, ಕಾಳು ಮೆಣಸು, ಬೆಲ್ಲ, ಗಂಧ, ಹುರಿಹಗ್ಗ 


ಮೊದಲಾದ ಅನೇಕ ವಸ್ತುಗಳು ಕನ್ನ ಡನಾಡಿನ ಬೇರೆ ಬೇರೆ 
ರೇವುಗಳಿಂದ ಪರದೇಶಗಳಿಗೆ ಹೋಗುತಿ. ದ್ದವು. 
ರೇವುಗಳಿಂದ ಉಪಕಾರವಾದಂತೆ” ಉಪ ಪದ್ರವವೂ ನಮ್ಮ 


ದೇಶಕ್ಕಾದದ್ದುಂಟು. ಹೊರಗಣ ದ್ರಾವಿಡರು ಹಡಗಿನ 
ದಾರಿಯಾಗಿ ಇಲ್ಲಿಗೆ ಬಂದರು ; ಹಾಗೆ ಬಂದವರು ದೇಶದೊಳ 
ಗೆಲ್ಲಾ ಹಬ್ಬಿ, ಅಲ್ಲಲ್ಲಿ ನೆಲೆಸಿದರು. ಹತ್ತನೆಯ ಶತಮಾನದ 
ಸುಮಾರಿಗೆ ಅರಬ್ಬರು ಗುಜರಾತ್‌ ಮತ್ತು ಸಿಂಧ್‌ ದೇಶಗಳ 
ಮೇಲೆ ಹಡಗಿನ ಮಾರ್ಗವಾಗಿಯೇ ಬಂದು ದಾಳಿ ನಡೆ 
ಸಿದರು; ಸೂರೆ ಸುಲಿಗೆ ಮಾಡಿದರು. ೧೫-೧೬ನೆಯ ಶತ 
ಮಾನದ ಬಳಿಕ ಹಡಗಿನ ಮಾರ್ಗವಾಗಿ ಭಾರತಕ್ಕೆ ಬಂದ 
ಡಚ್ಚರು, ಬ್ರಿಟಿಷರು, ಫ್ರೆಂಚರು ಹೊನ್ನಾವರ, ಕ್‌ರವಾರ, 
ಮಂಗಳೂರು ಮೊದಲಾದ ರೇವುಗಳಲ್ಲಿ ನೆಲೆಸಿದರು. ಅಲ್ಲಿ 


ಗ್ರ ಕರ್ನಾಟಕದ ಕರಾವಳಿ 


ಮಳಿಗೆಗಳನ್ನು ತೆರೆದರು ; ವ್ಯಾಪಾರ ನಡೆಯಿಸಿದರು. ಆ ಬಳಿಕ 
ನಮ್ಮ ನಮ್ಮ ದೇಶದ ದೊರೆಗಳ ಜಗಳಗಳಲ್ಲಿ ಪಾಲುವಹಿಸಿ, 
ಕೊನೆಗೆ ತಾವೇ ಈ ನಾಡಿನ ದೊರೆಗಳಾದರು ಎಂಬುದನ್ನು 
ಕೇಳಿದ್ದೀರಿ. ಇದರಲ್ಲಿ ಕಡಲಿನ ತಪ್ಪಿಲ್ಲ; ತಪ್ಪು ಜನಗಳದ್ದು. 

ಈ ಹೊತ್ತು "ನಾವು ಹಲವಾರು ದೇಶಗಳೊಡನೆ ಸಂಪರ್ಕ 
ಇರಿಸಿಕೊಂಡಿದ್ದೇವೆ. ಕಡಲಿನ ದಾರಿ ಆ ಸಂಪರ್ಕವನ್ನು 
ಸುಲಭವಾಗಿ ಮಾಡಿಕೊಟ್ಟಿದೆ. ನೆಲದ ಮೇಲೆ ಬಂಡಿ ಅಥವಾ 
ರೈಲಿನ ಮೂಲಕ ನೂರು ಮೈಲು ದೂರ ಒಯ್ಯಲು ತಗಲುವ 
ವೆಚ್ಚದಲ್ಲಿ, ಎರಡು ಸಾವಿರ ಮೈಲು ದೂರ ಹಡಗಿನಲ್ಲಿ ಸರಕು 
ಗಳನ್ನು ಸಾಗಿಸಬಹುದು. ಕಬ್ಬಿಣದ ಅದುರು, ಮ್ಯಾಂಗನೀಸ್‌ 
ಮೊದಲಾದಂತಹ ಕಚ್ಚಾ ಸಾವಿನ ಸಾಗಿಸಲು ಜಲ 
ಮಾರ್ಗದಷ್ಟು ಸೌಕರ್ಯ ಇನ್ನಾವುದಕ್ಕಿಲ್ಲ 

ನಮ್ಮ “ರಾವಳಿಯೆಂಬುದು ಉತ್ತ ರದಲ್ಲಿ ಇರುವ ಕೇಂಬೇ 
ಕೊಲ್ಲಿಯಿಂದ ದಕ್ಷಿಣ ಕನ್ಯಾಕುಮಾರಿಯ ತನಕವೂ ಚಾಚಿ 
ಕೊಂಡ ನೀಳವಾದೊಂದು ಭೂಮಿಯ ಸೆರಗು. ಈ ಸೆರಗಿನ 
ಉದ್ದಕ್ಕೂ-ಸಮುದ್ರದಂಡೆಯಿಂದ ೧೦ ರಿಂದ ೪೦ ಮೈಲು 
ಅಂತರದಲ್ಲಿ-ಅಷ್ಟೇ ಉದ್ದದ ಸಹ್ಯಾದ್ರಿ ಪರ್ವತಾವಳಿ 
ಚಾಚಿಕೊಂಡಿದೆ. ಅವೇ ಪಶ್ಚಿಮ ಘಟ್ಟಗಳೆಂಬವು. ಅದರ 
ಮೂಡಣದ ಭೂಭಾಗ ಎತ್ತರ ; ಪಡುವಣದ ಭೂಭಾಗ 
ತಗ್ಗಾಗಿದೆ- ಈ ತಗ್ಗಿನ ಪ್ರದೇಶವನ್ನು ಪುರಾಣಗಳಲ್ಲಿ "ಪರಶು 
ರಾಮ ಸೃಷ್ಟಿ' ಎಂದು ಕರೆದಿದ್ದಾರೆ. ಅನಂತರದ ಚರಿತ್ರೆ 
ಯಲ್ಲಿ ಅದನ್ನು ಕೊಂಕಣ ದೇಶವೆಂದು ಕರೆಯುತ್ತಾ ಬಂದಿ 
ದ್ದಾರೆ. ಇಂದು ಈ ಕೊಂಕಣ ಪಟ್ಟಿಯ ದಕ್ಷಿಣ ಭಾಗ “ಕೇರಳ 
ಪ್ರಾಂತ' ಎನಿಸಿದೆ. ಅದರ ಉತ್ತರ ಭಾಗ ಮಾಡಾ 
ಸೇರುತ್ತದೆ. ಇವೆರಡರ ನಡುವಣ ಭಾಗ, ಸುಮಾರು ೧೮೦ 


ಕರ್ನಾಟಕದ ಕರಾವಳಿ ೧೩ 


ಮೈಲು ಉದ್ದದ್ದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರಿದೆ. 
ಪ್ರಾಕೃತಿಕ ದೃಷ್ಟಿಯಿಂದ ಈ ಪ್ರದೇಶ ಒಂದೇ ರೀತಿ ಕಾಣಿಸುವ 
ಭೂಮಿ. ಇಲ್ಲಿನ ಪಶ್ಚಿಮ ಘಟ್ಟಗಳ ಸೆರಗು. ಪರ್ವತಗಳ 
ರಾಜ್ಯ. ಅಲ್ಲಂದ ಹಲವಾರು ಬೆಟ್ಟದ ಸೆರಗುಗಳು ಇಳಿಯುತ್ತ 
ಪಡುವಣದ ಕಡಲಿನ ತನಕವೂ ಬರುತ್ತವೆ. ಹೆಚ್ಚು ಕಡಿಮೆ ಈ 
ಪ್ರದೇಶವೆಲ್ಲವೂ ಗುಡ್ಡಗಾಡಿನ ಸೀಮೆ. ಇಲ್ಲಿ ಧಾರಾಳವಾಗಿ 
ಮಳೆ ಬೀಳುವುದರಿಂದ, ಇಲ್ಲಿನ ಬೆಟ್ಟಗಳ ತಪ್ಪಲುಗಳಲ್ಲಿ ಕಾಡು 
ಸಮೃದ್ಧವಾಗಿ ಬೆಳೆಯುತ್ತದೆ... ಕರಾವಳಿಯ ಅಂಚಿನಲ್ಲಷ್ಟೆ 
ಒಂದಿಷ್ಟು ಸಮತಟ್ಟಾದ ನೆಲ ಕಾಣಿಸುತ್ತದೆ. ಇನ್ನು, ಇಲ್ಲಿನ 
ಅನೇಕ ನದಿ ಕಣಿವೆಗಳ ಮಗ್ಗುಲನ್ನು ಸಾವಿರಾರು ವರ್ಷಗಳಿಂದ 
ಜನರು ಸಮತಟ್ಟಾಗಿ ಮಾಡಿ, ಹೊಲ ಗದ್ದೆಗಳನ್ನಾಗಿ ರೂಪಿಸಿ 
ದ್ದಾರೆ. ಈ ಪ್ರದೇಶ ಬೆಳೆಗಳ ಹಸುರು, ತೆಂಗು ಕಂಗಿನ ತೋಟ 
ಗಳ ಹಸುರು, ಕಾಡುಗಳ ದಟ್ಟ ಹಸುರು ತುಂಬಿಕೊಂಡ ಒಂದು 
ಸುಂದರ ಪ್ರದೇಶ. ಈ ಪ್ರದೇಶದಲ್ಲಿ ವರ್ಷಂಪ್ರತಿ ನಾಲ್ಕು ತಿಂಗಳ 
ಮಳೆಗಾಲದಲ್ಲಿ ೧೩೦ ಇಂಚಿಗಿಂತ ಹೆಚ್ಚಿಗೆ ಮಳೆ ಬೀಳುವುದ . 
ರಿಂದ, ಅನೇಕ ನದಿಗಳು ಪರ್ವತಗಳಲ್ಲಿ ಹುಟ್ಟಿ, ಹರಿದು ಪಶ್ಚಿಮ 
ಸಮುದ್ರವನ್ನು ಸೇರುತ್ತವೆ ಮತ್ತು ಅಂಕುಡೊಂಕಾದ ಆ 
ನದಿಗಳು ನಾಡಿನ ಸೊಬಗನ್ನೂ ಸಂಪತ್ತನ್ನೂ ಹೆಚ್ಚಿಸುತ್ತವೆ. 


೨ 
ಇಂಥ ಒಂದು ಸೀಮೆಯಲ್ಲಿ ಮನುಷ್ಯರು ಎಂದು ಬಂದು 
ನೆಲೆಸಿದರೆಂದು ಹೇಳುವುದಕ್ಕಾಗುವುದಿಲ್ಲ. ತೀರ ಮೊದಲಿಗೆ 
ಇದು ದಟ್ಟವಾದ ಕಾಡುಗಳಿಂದ ತುಂಬಿಕೊಂಡಿತ್ತಾದುದ 
ರಿಂದ, ಇಲ್ಲಿ ಬಂದು ನೆಲೆಸಿದವರಿಗೆ ಜೀವನ ನಡೆಸುವುದು ತೀರ 
ಕಷ್ಟದ ಕೆಲಸವಾಗಿತ್ತು. ಆದಿಕಾಲದ ಆ ಜನರು ಕಾಡು 


೧೪ ಕರ್ನಾಟಕದ ಕರಾವಳಿ 


ಗಳನ್ನು ಸವರಿ, ನೆಲವನ್ನು ಸಮತಟ್ಟನ್ನಾಗಿ ಮಾಡಿ, ಹೊಲ 
ಗದ್ದೆಗಳನ್ನು ನಿರ್ಮಿಸಲು ಎಷ್ಟೆಲ್ಲ ಶ್ರಮಪಟ್ಟರೆಂದು ತಿಳಿ 
ಯದು. ಸಾಮಾನ್ಯವಾಗಿ ಕ್ರಿ. ಪೂ. ಒಂದು ಸಾವಿರ ವರ್ಷಗಳ 
ಹಿಂದಿನಿಂದಲೂ ಮನುಷ್ಯಕುಲ ಇಲ್ಲಿ ವಾಸಿಸುತ್ತ ಬಂದಿರಬೇಕು. 
ತೀರ ಹಿಂದಿನವರು ಕಟ್ಟಿದ ಪೇಟೆ, ಪಟ್ಟಣಗಳಾವುವೂ ಇಂದು 
ಉಳಿದಿಲ್ಲ. ತೀರ ಆರಂಭದ ದಿನಗಳಲ್ಲಿ ಜನರು ಇಲ್ಲಿ ನೆಲಿಸಿ 
ಬೇಸಾಯ ಮಾಡಿಕೊಂಡು ಬದುಕುವುದು ಸುಲಭವಾಗಿರಲಿಲ್ಲ. 
ಅವರ ಬೆಳೆಗಳಿಗೆ ಕಾಡುಮೃಗಗಳ ಹಾವಳಿ ತಪ್ಪಿದ್ದಲ್ಲ. ಮೊದಲು 
ರೈತರು ತಮ್ಮ ಹೊಲಗದ್ದೆಗಳನ್ನು ಈ ವನ್ಯಮೃಗಗಳ ಹಾವಳಿ 
ಯಿಂದ ರಕ್ಷಿಸಲು ಪಟ್ಟಪಾಡು ವಿಪರೀತ. ಬೆಳೆದ ಬೆಳೆಯನ್ನು 
ಮುಕ್ಕಿ, ತುಳಿದು, ತಲೆಕೆಳಗೆ ಮಾಡುವ ಕಾಡುಹಂದಿಗಳಿದ್ದವು, 
ಬೆಳೆಗಳಿಗೆ ಬಂದು ಬಾಯಿ ಹಾಕುವ ಕಾಟಿ, ಕಡವೆ, ಜಿಂಕೆಗಳಿ 
ದ್ದುವು. ಬಲಿತ ಪೈರನ್ನು ದೋಚುವ ಮಂಗ, ಮುಸುವಗಳಿ 
ದು ವು. ಇಂದು ಅವುಗಳ ಬಾಧೆ ಅಷ್ಟೊಂದು ಹೆಚ್ಚಾ ಗಿಲ್ಲ. 
ಜನವಸತಿ ಹೆಚ್ಚಿ, ಕಾಡುಗಳು ಕಡಿಮೆಯಾಗಿವೆ. ಹಿಂದೆ ಹಾಗಿರ 
ಲಿಲ್ಲ. ಈ ಕಾರಣದಿಂದಲೇ ಹಿಂದಿನ ರೈತರು ಕಾಡುಹಂದಿಗೆ 
ಹೆದರಿ ಕಂಗಾಲಾದುದುಂಟು. ಹಂದಿಗೆ ಔದರಿಕೊಂಡು ಅವರು 
“ಹಂದಿದೇವತೆ' ಯನ್ನು ಪ್ರಾರ್ಥಿಸಿ ಮೊರೆಯಿಟ ದ್ದು ಟು. 
"ಪಂಜುರ್ಲಿ' ಎಂಬುದು ಅಂಥ ಒಂದು ದೇವತೆ. ತುಳು 
ಭಾಷೆಯಲ್ಲಿ "ಪಂಜಿ' ಎಂದರೆ ಹಂದಿ. ಕನ್ನಡನಾಡಿನ ಅಂಗ 
ವಾದ ತುಳುನಾಡಿನಲ್ಲಿ ಜನ ಇಂದಿಗೂ ಈ “ದೇವತೆಗೆ ಹರಕೆ 
ಸಲ್ಲಿಸುತ್ತಾರೆ. ಅಲ್ಲಿನ ಕೃಷಿಕರು ಬೇಸಾಯಕ್ಕೂ, ಹಾಲಿಗೂ 
ಸಾಕುತ್ತಿದ್ದ ದನ ನಕರುಗಳ- ಬಗೆಗೂ ಚಿಂತೆ _ ತಾಳಬೇಕಾಗಿತ್ತು. 

ಅವನ್ನು ಪಶ್ಚಿಮ ಘಟ್ಟದ ಆಚೆಗಿರುವ ಬಯಲುಸೀಮೆ 
ಯಿಂದ. ಕೊಂಡು ಬರುತ್ತ ದ್ದರು. ಹಾಗೆ ಬೆಲೆ ಕೊಟ್ಟು 


ಕರ್ನಾಟಕದ ಕರಾವಳಿ ೧೫ 


ತಂದ ಕೋಣಗಳು, ಎತ್ತುಗಳು ರೋಗರುಜಿನಗಳಿಗೆ ಗುರಿಯಾಗಿ 
ಆಗಾಗ ಸಾವಿಗೆ ತುತ್ತಾಗುತ್ತಿದ್ದುವು. ಇಂಥ ರೋಗರುಜಿನ 
ಗಳನ್ನು ಕೆಲವು ಭೂತಗಳು ತರುತ್ತವೆ-ಎಂಬ ನಂಬಿಕೆ ಜನ 


ರಲ್ಲಿತ್ತು. ಅದಕ್ಕಾಗಿ ಜನರು ಹದಿನೆಂಟು ಹೆಸರುಗಳಲ್ಲಿ ಭೂತ 
ಗಳನ್ನು' ಪೂಜಿಸುತಿ ಶಿದ್ದರು. ಇಂದಿಗೂ ಆ ಕ್ರಮ ಉಳಿದಿದೆ. 


ದನಕರುಗಳನ್ನು ಹೊಂದು ತಿನ್ನುವ ಹ ನ ಒಂದು 
ಭೂತವೆ |! ಹೀಗಾಗಿ ಹುಲಿ ಭೂತ' ಎಂಬೊಂದು ಭೂತ 
' ವನ್ನೂ ನಂಬಿ ಪೂಜಿಸುತ್ತಿ ಶ್ರಿದ್ದರು. 

ಇಲ್ಲಿನ ಕಾಡುಗಳಲ್ಲಿ ಹಾವುಗಳಂತು ಧಾರಾಳವಾಗಿವೆ. 
ಅವುಗಳಲ್ಲಿ ಸರ್ಪದ ಭಯ ಎಲ್ಲಕ್ಕಿಂತ ಹೆಚ್ಚು. ಈ ಕಾರಣ 
ದಿಂದಾಗಿ ನಮ್ಮ ಜನರಲ್ಲಿ ಸರ್ಪಾರಾಧನೆ ಮೊದಲಿನಿಂದ ರೂಢಿ 
ಯಲ್ಲಿತ್ತು. ಸರ್ಪ, ನಾಗ, ಸುಬ್ರಹ್ಮಣ್ಯ ಎಂಬ ಹೆಸರುಗಳು 
ಒಂದೇ ದೇವತೆಗೆ ಸ ಸಲ್ಲುತ್ತವೆ. ಸರ್ಪ ವಾಸಿಸುವ ಹುತ್ತವನ್ನು 
ಪೂಜಿಸುವ ವಾಡಿಕೆ ಈ ಕರಾವಳಿಯ ಕಾಳಾವರ, ಸುಬ್ರಹ್ಮಣ್ಯ 
ಮೊದಲಾದ ತಾವುಗಳಲ್ಲಿ ದೀರ್ಫಕಾಲದಿಂದ ರೂಢಿಯಲ್ಲಿದೆ. 

ಇಲ್ಲಿನ ಪುರಾತನ ಕ್ಷೇತ್ರಗಳಲ್ಲಿ ಒಂದಾದ "ಗೋಕರ್ಣ'ಕ್ಕೆ "ಅಹಿ 
May ಎಂಬ ಇನ್ನೊಂದು ಹೆಸರಿದೆ. “ಅಹಿ' ಎಂದರೆ ಸ 
ಇಂಥ ದೈವ, ಭೂತಗಳಲ್ಲದೆ ಸಾಂಕ್ರಾಮಿಕ aie 
ಮೈಲಿಗೆ ಸೀತಾಳಿಯಂತಹ ಪಿಡುಗುಗಳಿಗೂ ಹೆದರುತ್ತಿದ್ದ 
ಜನರು, ಅವಕ್ಕೆ ಸಂಬಂಧಿಸಿದ ಬೇರೆ ಬೇರೆ ದೇವತೆಗಳನ್ನು 
ಕಲ್ಪಿಸಿಕೊಂಡು ಪೂಜಿಸುತ್ತಿದ್ದರು.. "ಮಾರಿಯಮ್ಮ' ಅಂಥ 
ಒಂದು ಪುರಾತನ ದೇವತೆ. ಶಿರ್ಸಿಯ ಮಾರಿಯಮ್ಮ ಈ 
ಪ್ರಾಂತಕ್ಕೆ ಪ್ರಸಿದ್ಧಳು. ಈ ನಾಡಿನಲ್ಲಿ ಅಲ್ಲಲ್ಲಿ, ಹಲವಾರು 
ಮಾರಿ ಗುಡಿಗಳನ್ನು ನೀವು ಕಾಣಬಹುದು. 

ತೀರ ಮೊದಲಿಗೆ ಇಲ್ಲಿಗೆ ಬಂದು ಎಂಥ ಜನ ವಾಸಿಸಿ 
ಕೊಂಡಿದ್ದರು ಎಂಬ ಬಗೆಗೆ ನಮಗೆ ಸಾಕಷ್ಟು ಸಾಕ್ಷಿ ದೊರೆ 


೧೬ ಕರ್ನಾಟಕದ ಕರಾವಳಿ 


ಯುತ್ತಿಲ್ಲ. ಇಲ್ಲಿ ಎರಡು ಎರಡೂವರೆ ಸಾವಿರ ವರ್ಷಗಳಷ್ಟು 
ಹಿಂದಿನ "ಕಲ್ಲೊ 'ರಿಗಳು ಕಾಣಸಿಗುತ್ತವೆ. ಅವು ಇಲ್ಲಿಗೆ ವಲಸೆ 
ಬಂದ ದಾ ್ರವಿಡ ಜನರದ್ದು. 

ಇಲ್ಲಿನ ಪುರಾತನ ನಿವಾಸಿಗಳು ಹೇಗೆ ಬದುಕು ಮಾಡಿ 
ಕೊಂಡಿದ್ದ ರು ಎಂಬುದನ್ನು ನಾವು ಊಹಿಸಿಯೇ ಹೇಳಬೇಕು. 
ಇಲ್ಲಿನ ಗುಡ್ಡ ಗಳಲ್ಲಿ ಬೇಟೆಯಿಂದ ಜೀವನ ನಡೆಯಿಸುತ್ತಿ ದ್ದ 
ಕು. ಡಿಯ ರು ವಾಸಿಸುತ್ತಿ ದ್ಹಿರಬೇಕು. ಸಮಾಜದ ಹೊರಗೆ 
ಉಳಿದು, ಕೀಳಾಗಿ ಎಣಿಸಲ್ಪಟ್ಟ )ಿ, ಹೊಲೆಯರೆಂಬುವರೂ ಇಲ್ಲಿನ 
ಮೂಲ ನಿವಾಸಿಗಳಾಗಿದ್ದಿರಬೇಕು. ಅವರಲ್ಲಿ ಕೆಲವರನ್ನು ಹಿಂದಿ 
ನವರು ಅಂಡೆ ಕೊರಗರು, ಸೊಪ್ಪು ಕೊರಗರು ಎಂದು ಕರೆದ ' 
ದ್ವುಂಟು, ಅಂಥವರು ಅರಿವೆಯ ಬದಲು ಸೊಪ್ಪನ್ನು ಕಿರಗಣೆ 
ಯಂತೆ ತೊಡುತ್ತಿದ್ದರು. ಈ ಜನರು ಬೇಟೆಯಿಂದ ಬದುಕಿ 
ದರು ; ಗಡ್ಡೆ ಗೆಣಸುಗಳನ್ನು ತಿಂದು ಬದುಕಿದರು. ಇನ್ನುಳಿದ 
ಹೆಚ್ಚಿನ ಜನರು ಇಲ್ಲಿನ ಕಣಿವೆಗಳಲ್ಲಿ ನೆಲಿಸಿ,ಕೃಷಿಯಿಂದ ಜೀವನ 
ಸಿ ಸವಷ್ಟು ಜೀವನಕ್ಕೆ ಇನ್ನೊ ೦ದು ದೊಡ್ಡ ಅನುಕೂಲತೆ 

ಸಮುದ್ರಗಳಿರುವಲ್ಲಿಲ್ಲ ಇದ್ದೆ € ಇದೆ. ಅದೆಂದರೆ ಕಡಲಲ್ಲಿ 

Casas 'ಮೀನುಗಳು. ಅವುಗಳನ್ನು ಹಿಡಿದು ತಿನ್ನು ವ 
ಉದ್ಯೋಗ ಸಾವಿರಾರು ವರ್ಷಗಳಿಂದಲೂ ಕರಾವಳಿಯಲ್ಲಿ 
ರೂಢಿಯಲ್ಲಿತ್ತು .ಈ ಮೀನುಗಾರರು ಮಳೆಗಾಲವೊಂದು ಬಿಟ ರೆ 
ಉಳಿದ ವೇಳೆ ಕಡಲಿಗೆ ಹೋಗಿ ಮೀನು ಹಿಡಿಯುತ್ತಿದ್ದರು. 
ಮಳೆಗಾಲದಲ್ಲಿ ನದಿ, ಖಾರಿಗಳಲ್ಲಿ ಮೀನು, ಸಿಗಡಿ, ಮಳಿ, 
ಮೊದಲಾದುವನ್ನು ಹಿಡಿದು ಜೀವನ ಸಾಗಿಸುತ್ತಿ ದ್ದರು. 

ಶತಮಾನಗಳು ಸರಿದಂತೆ, ಇನ್ನೂ ಇನ್ನೂ. ಹೊರಗಿನ 
ಜನ ಈ ಪ್ರದೇಶಕ್ಕೆ ಬಂದು ನೆಲೆಸತೊಡಗಿದರು. "ಹಾಗೆ ಬಂದ 
ಅವರು ತಂತಮ್ಮ ನಂಬಿಕೆಗಳನ್ನು, ದೇವರುಗಳನ್ನು ತಮ್ಮ 


ಕರ್ನಾಟಕದ ಕರಾವಳಿ ೧೭ 


ಜತೆಗೆ ತಂದರು. ಅವರ ಮತಧರ್ಮಗಳೂ ಕರ್ನಾಟಕದ 
ಕರಾವಳಿಯಲ್ಲಿ ಪ್ರಸಾರಗೊಂಡವು. ಮೊದಲು ಈ ಪ್ರದೇಶಕ್ಕೆ 
ಬಂದ ಧರ್ಮವೆಂದರೆ ಆರ್ಯರು ಭಾರತಕ್ಕೆ ತಂದ ವೈದಿಕ 
ಧರ್ಮ. ಅದೇ ಕಾಲಕ್ರಮದಲ್ಲಿ “ಬ್ರಾಹ್ಮಣ ಬರ್ಮ” ಅಥವಾ 
"ಹಿಂದೂ ಧರ್ಮ' ಅನಿಸಿತು. ಬ್ರಾಹ್ಮಣರು ಈ ಪ್ರದೇಶಕ್ಕೆ 
ಕ್ರಿ.ಶ. ತೊಡಗಿದ ಮೇಲೆಯೇ ಬಂದವರಿರಬೇಕು. ಕದಂಬ 
ದೊರೆ ಮಯೂರಶರ್ಮ ಮೊಟ್ಟ ಮೊದಲಿಗೆ ಬ್ರಾಹ್ಮಣರನ್ನು 
ಇಲ್ಲಗೆ ತಂದು ಸ್ಥಾಪಿಸಿದ ಎಂಬ ಕತೆ ಇದೆ. ಇಲ್ಲಿಗೆ ಬಂದ 
ಬ್ರಾಹ್ಮಣರ ಸಲುವಾಗಿ, "ಪರಶುಶಾಮ' ಕಡಲನ್ನು ಗೆದ್ದು 
ನೆಲವನ್ನು ಒದಗಿಸಿದ ಎಂಬ ಕತೆಯೂ ಇದೆ. ಇಲ್ಲಿನ ಕಡಲು 
ತೀರದ ನೆಲ ಸುಮಾರು ೪೦ ಸಾವಿರ ವರ್ಷಗಳ ಹಿಂದೆ 
ಉಂಟಾದ ಭೂಮಿಯ ಚಪ್ಪಟೆ ಸೆರಗು. 
ಕರಾವಳಿಯಲ್ಲಿ ಬ್ರಾಹ್ಮಣರಿಂದ ಸ್ಥಾಪಿತವಾದ, ಅವರೇ 
ಪೂಜೆ ನಡೆಸುವ ಅಸಂಖ್ಯ ದೇವಾಲಯಗಳಿವೆ. ಅವುಗಳಲ್ಲಿ 
ತೀರ ಮೊದಲಿನವು ಶಿವಾಲಯಗಳು. ಇವುಗಳಲ್ಲಿ ಯಾವುವೂ 
ಕ್ರಿ.ಶ. ಐದನೆಯ ಶತಮಾನಕ್ಕಿ ೦ತ ಹಿಂದಿನವುಗಳಾಗಿ ಕಾಣಿ 
ಸುವುದಿಲ್ಲ. ಇಲ್ಲಿಗೆ ಬ್ರಾಹ್ಮ ಣರು ತಂದ ಧರ್ಮವನ್ನೂ , ದೇವ 
ರನ್ನೂ ಸ್ಥಳಿಕ ಜನರು ಕ್ರಮೇಣ ನಂಬಿ, ಪೂಜಿಸಿ ಸತೊಡೆಗಿದರು. 
ಕ್ರಿ. ಶ್ರ ಆರಂಭದಿಂದ ಹತ್ರ ನೆಯ ಶತಮಾನದ ಅವಧಿಯಲ್ಲಿ 
ಬೌದ್ಧ ಧರ್ಮವೂ ಇಲ್ಲಿ ಪ್ರಸಾರಗೊಂಡಿತು. ಬುದ್ಧ ಸ್ತೂಪದ 
ಅವಶೇಷ ಬನವಾಸಿಯಲ್ಲಿ ಸಿಗುವಂತೆ, ದಕ್ಷಿಣ ಕನ್ನಡ ಜಿಲ್ಲೆ ಯ 
ಎರಡು ಕಡೆಗಳಲ್ಲೂ ಕಾಣಸಿಗುತ್ತ ವೆ. ಬೌದ್ಧ ರ “ದೇವಾಲಯ 
ಗಳೂ ವಿಹಾರಗಳೂ ಇಲ್ಲಿ ಸ್ಥಾಪನೆಗೊಂಡಿದ್ದ ವ್ರ. ಏಳೆಂಟನೆಯ 
ಶತಮಾನದ ಸುಮಾರಿಗೆ. ಜೈ ನ ಧರ್ಮವೂ “ಇ ಕರಾವಳಿಯಲ್ಲಿ 
ಹೆಬ್ಬಿಕೊಂಡಿತು. ಅನಂತರ "ಕಾಶಿ ರದ ನಾಥ ಪಂಥದವರು ಈ 


ಷ್‌ 


ದಾ” 


೧೮ ಕರ್ನಾಟಕದ ಕರಾವಳಿ 


ಕರಾವಳಿಗೆ ಬಂದು ತಮ್ಮ ಪಂಥವನ್ನು ಪ್ರಸಾರ ಮಾಡಿದರು. 
ಅವರು ದುರ್ಗೆ ಮತ್ತು ಭೈರವ ದೇವತೆಗಳ ಆರಾಧಕರು. 

ಎಂಟೊಂಬತ್ತನೆಯ ಶತಮಾನಗಳ ಅವಧಿಯಲ್ಲಿ ಪರ್ಷಿ 
ಯನ್‌ ಕೊಲ್ಲಿಯ ಪ್ರದೇಶದಿಂದ ಹಬ್ಬುತ್ತಿದ್ದ ಇಸ್ಲಾಂ 
ಧರ್ಮಕ್ಕೆ ಅಂಜಿ, ಅನೇಕರು ಹಡಗಿನ ಮಾರ್ಗವಾಗಿ ಈ ಕರಾ 
ವಳಿಗೆ ಬಂದು ನೆಲೆಸಿದ್ದೂ ಉಂಟು. ಮುಂದಣ ಶತಮಾನ 
ಗಳಲ್ಲಿ ವ್ಯಾಪಾರದ ಸಲುವಾಗಿ ಅರೇಬಿಯಾ, ಮೊರಕ್ಕೋ 
ಮೊದಲಾದ ದೇಶಗಳಿಂದ ಅರಬರು, ಸಿದ್ಧಿಯರು ಈ ಕರಾವಳಿಗೆ 
ಬಂದು ನೆಲೆಸಿದ್ದುಂಟು. ಹತ್ತನೆಯ ಶತಮಾನಕ್ಕಿಂತ ಮೊದಲೇ 
ಪರ್ಷಿಯಾ ದೇಶದಿಂದ ಜಲಮಾರ್ಗವಾಗಿ ಕ್ರಿಶ್ಚನ್‌ ಪಂಥದವರು 
ಕಲ್ಯಾಣಪುರ ಎಂಬಲ್ಲಿ ಬಂದು ಸ್ಥಾಪನೆಯಾದುದುಂಟು. ಹದಿ 
ನಾರನೆಯ ಶತಮಾನದ ಸುಮಾರಿಗೆ ಇಂಗ್ಲಿಷರು ಮತ್ತು 
ಪೋರ್ಚುಗೀಸರು, ಇಲ್ಲಿಗೆ ಬರತೊಡಗಿದ ಮೇಲೆ ಯೂರೋಪಿನ 
ಕ್ರಿಶ್ಚನ್‌ ಪಾದ್ರಿಗಳು ಈ ಕರಾವಳಿಗೆ ಬಂದು ನೆಲಿಸಿ, ತಮ್ಮ 
ಮತಪ್ರಸಾರವನ್ನು ಮಾಡ ತೊಡಗಿದರು. ಹೀಗೆ ಈ ನಾಡಿನ 
ಸಂಸ್ಕೃತಿಯ ಮೇಲೆ, ಜನಗಳ ಮೇಲೆ ಹಲವಾರು ಧರ್ಮಗಳ 
ಪ್ರಭಾವ ಬೀಳತೊಡಗಿತು. 

ಈ ಕರಾವಳಿಯ ತದಡಿ, ಭಟ್ಕಳ, ಮಂಗಳೂರು, ಬಾರ 
ಕೂರು, ಬಸರೂರು ಮೊದಲಾದ ರೇವುಗಳ ದೆಸೆಯಿಂದ 
ಹಲವು ಶತಮಾನಗಳಿಂದಲೂ ಕರಾವಳಿಯ ಜನ ಆಫ್ರಿಕ, 
ಅರೇಬಿಯ, ಸಿಂಹಳ ಮೊದಲಾದ ದೇಶಗಳೊಡನೆ ಹಡಗಿನ 
ಮೂಲಕ ಸಂಪರ್ಕ ಬೆಳೆಯಿಸಿ, ವ್ಯಾ ಪಾ ರ ನಡೆಯಿಸು 
ತ್ತಿದ್ದರು. ವ್ಯಾಪಾರವೇ ಯೂರೋಪಿಯನರನ್ನೂ, ಅರಬ 
ರನ್ನೂ, ಸಿದ್ಧಿಗಳನ್ನೂ ಇಲ್ಲಿಗೆ ಆಕರ್ಷಿಸಿದ ಶಕ್ತಿಯಾಗಿತ್ತು. 


ಕರ್ನಾಟಕದ ಕರಾವಳಿ ೧೯ 


ಅಷ್ಟೆಲ್ಲ ವ್ಯಾಪಾರ ನಡೆದರೂ, ಈ ದೇಶದ ಅನ್ನಸಂಪತ್ತಿ 
ನಿಂದಾಗಿ ಇಲ್ಲನ ಜನರು ಪರದೇಶಗಳಿಗೆ ಹೋಗಿ ಅಲ್ಲಿ ನೆಲೆ 
ಸಿದ್ದು ಕಡಿಮೆ. ಅಲ್ಲಿನವರೇ ಇಲ್ಲಿಗೆ ಬಂದು ನೆಲೆಸಿದ್ದು ಹೆಚ್ಚು. 
ಇದರಿಂದ ನಮಗೆ. ಅಪಕಾರವೂ ಆಯಿತು ; ಉಪಕಾರವೂ 
ಆಯಿತು. ವ್ಯಾಪಾರೋದ್ಯಮ ಬೆಳೆಯಿತು ; ಕರಾವಳಿಯ 
ಅನೇಕರು ಹಡಗುಗಳಲ್ಲಿ ಕಲಾಸಿಗಳಾಗಿ ಜೀವನ ನಡೆಯಿಸಿದರು. 
ಇಂಗ್ಲಿಷರಿಂದ, ಪೋರ್ಚುಗೀಸರಿಂದ, ಡಚ್ಚ ರಿಂದ ಇಲ್ಲಿ ಮಳಿಗೆ 
ಗಳೂ, ಕಾರಖ್ಲ್ಯಾನೆಗಳೂ ಸ್ಥಾಪನೆಗೊಂಡವು. ಇಲ್ಲಿನ | ಕೈಗಾರಿಕೆ 
ಗಳು ಹೆಚ್ಚಿದವು. ಬಟ್ಟೆ ಬರೆಗಳ ತಯಾರಿ, ಹುರಿಹಗ್ಗ ದ ತಯಾರಿ, 
ಹಂಚಿನ "ತಯಾರಿ ಮೊದಲಾದವು ದೊಡ್ಡ ಪ್ರಮಾಣದಲ್ಲಿ ಬೆಳೆ 
ದವು. ಇಲ್ಲಿನ ಹಂಚು, ಹಗ್ಗ, ಒಳನಾಡುಗಳಲ್ಲಿ ಉತ್ಪನ್ನವಾಗು 
ತ್ತಿದ್ದ ಬಟ್ಟೆಬರೆ, ಉಪ್ಪು, ಬೆಲ್ಲ ಮೊದಲಾದವು ವಿದೇಶಗಳಿಗೆ 
ರಫ್ತಾಗತೊಡಗಿದವು. 

ಮಂಗಳೂರು, ಕುಮಟೆ, ಹೊನ್ನಾವರಗಳು ದೊಡ್ಡ 
ವ್ಯಾಪಾರದ ಕೇಂದ್ರಗಳಾದುವು. ಬಸರು, ಬಸರೂರಿ 
ನಂಥ ನದಿ ರೇವುಗಳು ತಮ್ಮ ಪ್ರಸಿದ್ದಿಯನ್ನು ಕ್ರಮೇಣ 
ಕಳೆದುಕೊಂಡವು. ಅವುಗಳಲ್ಲಿ ಆಜ ಹಲ 
ವಾರು ಉದ್ಯಮಗಳು ಹುಟ್ಟಿಕೊಂಡು ಅದರ ಸಂಪತ್ತು 
ಅನೇಕರ ಕಣ್ಣನ್ನು ಕುಕ್ಕಿತು. 'ಎದೇಶದಿಂದ ಬಂದ ಇಂಗ್ಲಿಷ 
ರೊಡನೆ ಫ್ರೆಂಚರು ಅದಕ್ಕಾಗಿ ಹಾತೊರೆದರು. ಈ ನಗರ 
ಕ್ಯಾಗಿ ಮೈಸೂರಿನ ದೊರೆಯಾಗಿದ್ದ ಹೈದರಾಲಿ, ಟಿಪ್ಪೂ 
ಸುಲ್ತಾನರು ಬ್ರಿಟಿಷರೊಡನೆ ಕಾದಾಡಿದರು. ಇದಲ್ಲದೆ ಈ 
ನಾಡಿನ ತುಂಡರಸರೊಳಗೂ ಆಗಾಗ ಯುದ್ಧ ನಡೆಯುತ್ತಲೇ 
ಇತ್ತು, 

ಪರದೇಶೀಯರಿಂದ ಈ ಕರಾವಳಿಗೆ ಉಂಟಾದ ಉಪ 


 ್‌ 


೨೦ ಕರ್ನಾಟಕದ ಕರಾವಳಿ 


ಕಾರವನ್ನೂ ನಾವು ಮರೆಯುವಂತಿಲ್ಲ. ಇಲ್ಲಿಗೆ ಕ್ರಿಶ್ಚನ್‌ 
ಮತಪ್ರಸಾರಕ್ಕಾಗಿ ಬಂದವರು, ಅದರಲ್ಲಿಯೂ ಪ್ರೊಟೆಸ್ಟಾ ಟ್‌ 
ಮತದ “ಬಾಸೆಲ್‌ ಮಿಷನ್‌” ಎಂಬ ಸಂಸ್ಥೆ ಯವರು ಮಂಗಳೂರಿ 
ನಲ್ಲಿ ಹಲವು ಉದ್ಯ ಮಗಳನ್ನು ಸ್ಥಾಪಿಸಿದರು. ಅಲ್ಲದೆ ಒಂದು 
ದೊಡ್ಡ ಛಾಪಖಾನೆಯನ್ನೂ ತೆರೆದರು. ಅದರಲ್ಲಿ ತಮ್ಮ 

ಧರ್ಮಗ್ರಂಥಗಳನ್ನು ಅಚ್ಚು ಹಾಕಿಸಿದರು. ಹಾಗೆಯೇ ಇಲ್ಲಿನ 
ಭಾಷೆಗಳಾದ ತುಳು, ಕನ್ನ ಡಗಳನ್ನು ಅಭ್ಯಸಿಸಿ ಹಲವಾರು 
ಅಪೂರ್ವ ಗ್ರಂಥಗಳನ್ನು ಪ್ರಕಟಿಸಿದರು. ಅದಕ್ಕಿಂತ ಹೆಚ್ಚಾಗಿ, 

ಹಲವು ವಿದ್ಯಾ ಸಂಸ್ಥೆ ಗಳನ್ನು ತೊಡಗಿದ ಸಾಹಸ ಅವರದ್ದು. 

ಇಲ್ಲಿನ ಸರಕಾರಕ್ಕಿ ಂತ ಹೆಚ್ಚಿನ ಉತ್ಸಾಹದಿಂದ ಅವರು ಶಾಲೆ 
ಗಳನ್ನು ತೆರೆದರು. ಈ ಉತ್ಸಾಹ ಮುಂದೆ ಸ ಳಿಕ ಜನರಲ್ಲಿಯೂ 
ಹಬ್ಬಿ, ಅವರೂ ಖಾಸಗಿ ವಿದ್ಯಾ ಸಂಸ್ಥೆ ಗಳನ್ನು ತೆರೆಯ ತೊಡಗಿ 
ದರು. ಇದರಿಂದ ದಕ್ಷಿಣ ಕನ್ನ ಡ ಜಿಲ್ಲೆ ಯಲ್ಲಿ. ಶಿಕ್ಷಣ ಸಂಸ್ಥೆ ಗಳು 
ಬಲು ವೇಗವಾಗಿ ಬೆಳೆದುವು. ಉದ್ಕ ಮ ಮತ್ತು ಶಿಕ್ಷಣಗಳ 
ದೃಷ್ಟಿಯಿಂದ ದಕ್ಷಿಣ ಕನ್ನಡದ ನೆರೆ ಜಿಲ್ಲೆಯಾದ ಉತ್ತರ ಕನ್ನಡ 
ಜಿಲ್ಲೆಯಲ್ಲಿ ಅಷ್ಟೊಂದು ಬೆಳವಣಿಗೆ ಉಂಟಾಗಲಿಲ್ಲ. ಅದಕ್ಕೆ 
ಮುಖ್ಯ ಕಾರಣವೆಂದರೆ ಕ್ರಿಶ್ಚನ್‌ ಪಂಥದ ಪ್ರೊಟೆಸ್ಟಾಂಟ್‌ 
ಮತ್ತು ಕೆಥೊಲಿಕ್‌ ಸಂಸ್ಥೆಗಳ ಕೇಂದ್ರ ಮಂಗಳೂರಿನಲ್ಲಿಯೇ 
ಸ್ಥಾಪನೆಗೊಂಡು, ಅಲ್ಲಿಂದಲೇ ಕಾರ್ಯ ತೊಡಗಿದ್ದು. ಅವರ 
ಎಟುಕಿಗೆ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ದೂರದಲ್ಲಿತ್ತು. 
ಅಲ್ಲದೆ, ಇನ್ನೊಂದು ವಿಚಿತ್ರ ಕಾರಣವೂ ಆ ಜಿಲ್ಲೆಯ 
ಹಿಂದುಳಿಕೆಗೆ ನೆಪವಾಯಿತು. ಈ ಎರಡೂ ಜಿಲ್ಲಿ ಗಳು 
ದೇಶೀಯ ಅರಸರ ಸ್ವಾಧೀನ ತಪ್ಪಿ ೧೮೦೨ರ ಬಳಿಕ, 

ಬ್ರಿಟಿಷರು ನಡೆಸುತ್ತಿದ್ದ. “ಈಸ್‌ ಇಂಡ. ಕಂಪೆನಿ'ಯ : 
ವಶಕ್ಕೆ ಹೋದುವು. ಮುಂದಿನ" ಮೂರು ದಶಕಗಳಲ್ಲಿ 


| 
೫. | 


ಕರ್ನಾಟಕದ ಕರಾವಳಿ ಸ 


ಬ್ರಿಟಿಷ್‌ ಸಾಮ್ರಾಜ್ಞಿ, ಈ ಪ್ರದೇಶದ ಆಡಳಿತವನ್ನು 
ಕಂಪೆನಿಯ ಕೈ ಯಿಂದ. ತನ್ನ ವಶಕ್ಕೆ ತೆಗೆದುಕೊಂಡಳು. ಆ 
ಕಾಲಕ್ಕೆ ಇಂಡಿಯ ಭರತಖಂಡ 'ಬಹುಮಟ್ಟಿ ಗೆ ಬ್ರಿಟಿಷರ 
ಅಧೀನಕ್ಕೆ ಸಂದಿತ್ತು. ಅವರು ತಮ್ಮ ಆಡಳಿತಯ ಸೌಕರ್ಯ 
ಕ್ಕಾಗಿ ಭಾರತವನ್ನು ವಿವಿಧ ಪ್ರಾಂತಗಳನ್ನಾ ಗಿ ಒಡೆದರು. 
ಕರ್ನಾಟಕದ ಕರಾವಳಿಯ ಯಾವತ್ತು ಪ್ರದೇಶ ಮದ್ರಾಸು 
ನಾನಲ್ಲಿ ಸ ಸೇರಿತು. | 
ಬ್ರಿಟಿಷ್‌ ಸಾಮ್ರಾಜ್ಯ ಬೆಳೆಯುವುದಕ್ಕೆ ಅವರ ನೌಕಾ 
| ಇಟ: ಮುಖ್ಯ ಕಾರಣವಾಗಿತ್ತು. `ಹಿಂದಣ ಕಾಲದಲ್ಲಿ ನೌಕೆಯ 
ಹಡಗುಗಳನ್ನು "ಮರದಿಂದ ನಿರ್ಮಿಸುತಿ ಶಿದ್ದರು. ಇಂಥ ಹಡಗು 
ಗಳಿಗೆ ಮಚೆ ಕೊ ಮಂಜಿ, ಪತ್ತೇಮಾರಿ, ಪಡಾವು-ಎಂಬೆಲ್ಲ 
ಹೆಸರುಗಳು ಅವುಗಳ ಗಾತ್ರ ಕ್ಕೆ ಸಮನಾಗಿ ರೂಢಿಯಲ್ಲಿದ್ದುವು. 
ಇವನ್ನು ಕಟ್ಟು ವ ಉದ್ಯಮ ಉತ್ತ ರಕನ್ನ ಡ ಜಿಲ್ಲೆ ಯ: ಹೊನ್ನಾ 
ವರದಲ್ಲಿ ವಿಶೇಷವಾಗಿ ಬೆಳೆದಿತ್ತು. ಉತ್ತ ರ ಕನ್ನ 'ಡ ಜಿಲ್ಲೆ ಯಲ್ಲಿ 
ಅರಣ್ಯ "ಗಳ ದಟ್ಟಣಿ ಹೆಚ್ಚಾಗಿದ್ದು ದರಿಂದ ಹಡಗು ನಿರ್ಮಾಣಕ್ಕೆ 
ಬೇಕಾದ ಮರಮಟ್ಟು ಧಾರಾಳವಾಗಿತ್ತು. ಅಲ್ಲಿನ ಅರಣ್ಯಗಳ 
ಮೇಲೆ ಬ್ರಿಟಿಷ 6 ಸರಕಾರದ ಕಣ್ಣು ಬಿತ್ತು. ಅವರು ಒಂದಾಗಿದ್ದ 
ಕನ್ನಡ ಕರುವಳಿಯನ್ನು, ಉತ್ತರ ದಕ್ಷಿಣ ಕನ್ನ ಡಗಳೆಂದು ಎರಡು 
ಜಿಲ್ಲೆಗಳಾಗಿ ಒಡೆದರು. ಉತ್ತರದ "ಭಾಗವನ್ನು ಮುಂಬಯಿ 
ಅಧಿಪತ ಸೇರಿಸಿದರು ; ವ ಕನ್ನಡವು ಮದ್ರಾಸ್‌ 
ಸಂಸ್ಥಾ ಹೋಯಿತು. ಅಷ್ಟೆ € ಅಲ್ಲ, ಬ್ರಿಟಿಷ್‌ ರಾಣಿಯ 
ನೌಕಾಪ ಡಡ ಬೇಕಾಗುವ ಮರಮಟ್ಟು ಗಳ ಆಸೆಯಿಂದ ಅವರು 
'ಉತ್ತರ ಕನ್ನಡ ಜಿಲ್ಲೆಯ ಯಾವತ್ತು ಪ್ರದೇಶವನ್ನು ಅರಣ್ಯ 
ವನ್ನಾಗಿ ಕಾದಿಡುವ ಉಪಾಯ ನರರು. ಈ ಅರಣ್ಯಗಳ 
ನಡು ನಡುವೆ ಹೊಲ ಗದ್ದೆಗಳನ್ನು ಮಾಡಿಕೊಂಡು ನೆಲೆಸಿದ 


೨೨ ಕರ್ನಾಟಕದ ಕರಾವಳಿ 


ಜನರನ್ನು ಅಲ್ಲಿಂದ ಅಟ್ಟಿಯೂ ಬಿಟ್ಟರು. ಸುಮಾರು ಇದೇ 
ಕಾಲಕ್ಕೆ “ಈ ಪ್ರದೇಶದಲ್ಲಿ ಮಲೇರಿಯಾ ಬೇನೆ ಬಹಳವಾಗಿ 
ಹಬ್ಬಿಕೊಂಡು, ಬಹಳ ಜನರು ಸತ್ತು, ಜನಸಂಖ್ಯೆ ತೀರ 
ಕಡಿಮೆಯಾಯಿತು. : ಕಾಡುಗಳು ಹಬ್ಬಿ, ಅದರ ಜತೆಗೆ 
ಮಲೇರಿಯವೂ ಹಬ್ಬಿ, ಉತ್ತರ ಕನ್ನಡ ಜಿಲ್ಲಯ ವಿಶೇಷ 
ಜನಸಂಖ್ಯೆ ಒಂದೆರಡು ದಶಕಗಳೂಳಗಾಗಿ ನೋವು ಸಾವುಗಳಿಗೆ 
ಗುರಿಯಾಯಿತು. ಇದೊಂದು ದಾರುಣ ಕಥೆ. ಒಬ್ಬಿಬ್ಬರು 
ಬ್ರಿಟಿಷ್‌ ಅಧಿಕಾರಿಗಳು ಜನರಿಗಾದ ಈ ಅನ್ಯಾಯವನ್ನು 
ತಿದ್ದಬೇಕೆಂದು ಬ್ರಿಟಿಷ್‌ ರಾಣಿಗೆ ಮೊರೆಯಿಟ್ಟಿರೂ ಅದರಿಂದ 
ಪ್ರಯೋಜನವಾಗಲಿಲ್ಲ. ವನಸಮೃದ್ಧವಾದ ಉತ್ತರ ಕನ್ನಡ 
ಜಿಲ್ಲೆ ಕಡುದಾರಿದ್ಯದಿಂದ ಕಂಗೆಡುವಂತಾಯಿತು. 


೩ 


ಕರ್ನಾಟಕಡ ಕರಾವಳಿಯ ಸೌಂದರ್ಯ ಬಣ್ಣಿಸಲಾರದ್ದು. 
ಅಲ್ಲಿನ ಕಡಲು, ಕಡಲಿನ ಕರೆ, ಗುಡ್ಡಬೆಟ್ಟಗಳು, ಪಶ್ಚಿಮ 
ಘಟ್ಟದ ಗೋಡೆ, ಅಸಂಖ್ಯ ನದಿಗಳು ಕಾಣುವವರ ಕಣ್ಣಿ ಗೆ 
ಇನ್ನಿಲ್ಲದಂಥ ಹಬ್ಬ. ಅಂಥ ವನರಾಜ್ಯದಲ್ಲಿ ಜೀವಿಸಿಕೊಂಡಿರುವ 
ಪಶು ಪಕ್ಷಿಗಳ ಸಮ ್ರಿದ್ದಿಯೂ ಅಷ್ಟೇ ಮೋಹಕವಾದ ಆಕರ್ಷಣೆ. 
ಅವನ್ನೆ ಲ ಕುರಿತು ಇದೇ ಗ್ರಂಥಮಾಲೆಯ ಇನ್ನೊಂದು ಪುಸ್ತಕ 
ದಲ್ಲಿ ತಿಳಸಿದೆ. ಈ ಚಿಕ್ಕ ಬರಹದಲ್ಲಿ-ಈ ಕರಾವಳಿ-ಪ ಪ್ರದೇಶದಲ್ಲಿ 
ನೆಲೆಸಿದ ಜನರು ಏನೆಲ್ಲ ಮಾಡಿಕೊಂಡಿದ್ದಾ ರೆ-ಎಂಬುದರ 
ಸ್ಕೂ ಲ ಚಿತ್ರವನ್ನ ಷ್ಟೆ ಕೊಡುತ್ತಿ ದ್ದೇನೆ. 

ಈ ಕಾ ಹಲವಾರು ಸ್ಹಳಗಳು ಯಾತ್ರಾ ಸ್ಮ ಳ 

[43] 

ಗಳಾಗಿ ಕೆಲವೊಂದು ಶತಮಾನಗಳಿಂದ ಪ್ರಸಿದ್ದಿಗೆ ಬಂದಿವೆ, 
ಅವುಗಳಲ್ಲಿ ಕೆಲವು ಈ ಪ್ರದೇಶದ ಜನಗಳಿಗೆ ಮಾತ್ರವಲ್ಲ, 


ಸಕರ್ನಾಡಿಕಡಕರಾವಳಿ 7D O0೪) ೨೩ 
Bhd HY GO 

ಕರ್ನಾಟಕದ ಮತ್ತು ಹೊರಗಿನ ಜನಗಳಿಗೂ ಸ್‌. 
ಗಳಾಗಿವೆ. ಅಂಥ ಕೆಲವು ಸ ಳಗಳನ್ನು ಇವು ನೋಡಿ ಆನಂದ 
ಪಡಬಹುದು. 

ಉತ್ತರ ಕನ್ನಡ ಜಿಲ್ಲೆಯ ಕಡಲು ತೀರದ ಗೋಕರ್ಣ 
ಕ್ಷೇತ್ರ ಮಹಾಬಲೇಶ್ವರ (ಶಿವ) ಎಂಬ ದೇವರಿಗೆ ಹೆಸರಾದ 
ಒಂದು ಸ್ಥಳ. ಇಲ್ಲಿಗೆ ನೆರೆಕೆರೆಯ ಪ್ರಾಂತಗಳಿಂದ ಯಾತ್ರಿಕರು 
ಸದಾ ಬರುತ್ತಿರುತ್ತಾರೆ. ಕಡಲ ದಂಡೆಯ ಮೇಲೆಯೇ ಮಹಾ 
ಬಲೇಶ್ವರನ ಪ್ರಾಚೀನ ದೇವಾಲಯವಿದೆ. ಇಲ್ಲಿ, ರಾಮಾಯಣ 
ಕಾಲದ ರಾವಣ ಶಿವನನ್ನು ಪೂಜಿಸಿದನೆಂಬ ಕತೆಯಿದೆ. ಶಿವ 
ರಾತ್ರಿಯ ವೇಳೆ ಇಲ್ಲಿ ನಡೆಯುವ ಉತ್ಸವಕ್ಕೆ ವಿಪರೀತ ಜನ 
ಸಂದಣಿ ಕಲೆಯುತ್ತದೆ. ಹಿಂದಣ ಶತಮಾನಗಳಲ್ಲಿ ಇಲ್ಲಿ ಶಾಸ್ತ್ರಾ 
ಭ್ಯಾಸ ನಡೆಸುತ್ತಿದ್ದ ಅನೇಕ ವಿದ್ವಾಂಸರಿದ್ದರು. ಇದೊಂದು 
ದ್ಯಾಕ್ಷೇತ್ರವೂ ಆಗಿತ್ತು. ಅದಲ್ಲದೆ, ಹಿಂದೂಧರ್ಮದ ಅನೇಕ 
ಬಳಗದವರು, ಗತಿಸಿದ ತಮ್ಮ ಪಿತೃಗಳ ಸಂಸ್ಕಾರಕ್ಕಾಗಿ ಇಲ್ಲಿಗೆ 
ಬಂದು ಶ್ರಾದ್ಧಾದಿ ಕರ್ಮಗಳನ್ನು ನಡೆಯಿಸುವ ಪರಿಪಾಠ 
ಉಳಿದುಕೊಂಡು ಬಂದಿದೆ. 

ಇಲ್ಲಿಂದ ನೇರ ಪೂರ್ವಕ್ಕೆ, ಪಶ್ಚಿಮ ಘಟ್ಟದ ನಟ್ಟ 
ನಡುವೆ "ಯಾಣ' ಎಂಬ ಮತ್ತೊ ಂದು ಪ ಸಿದ್ಧ “ಸ್ಥಳವಿದೆ. 
ಇದು ನಾಥ ಪಂಥದ ಭಕ್ತರು ಸ್ಥಾ ಪಿಸಿದ ಒಂದು ಕ್ಷೇತ್ರ. 
ಈ ಕ್ಷೇತ್ರದ ಪ್ರಸಿದ್ಧಿ ಎರಡು ನೈಸರ್ಗಿಕ ದೇವಾಲಯ 
ಗಳಿಂದ ಬಂದಿದೆ. ೪೦೦-೫೦೦ ಅಡಿ ಎತ್ತರದ ಸುಣ್ಣದ 
ಕಬ್ಬಿನ ಬಂಡೆಗಳು, ಯುಗಯುಗದ ಮಳೆಯಿಂದ ಸವೆದು, 
ಕೊರೆದು ದೆವ್ವಗಾತ್ರದ ಹುತ್ತದ ಆಕಾರದ ದೇವಾಲಯ 
ಗಳಂತೆ ಇಲ್ಲಿ ನಿಂತಿವೆ. ಅವುಗಳ ಒಳಗಡೆ ಮಳೆನೀರು 
ಕೊರೆದು ಉಂಟಾದ ಗುಹೆಗಳಿವೆ. ಅಂಥ ಒಂದು ನೈಸರ್ಗಿಕ 





ಗೋಕರ್ಣದ ದೇವಾಲಯ 





ಯಾಣದ ನಿಸರ್ಗ ಸೌಂದರ್ಯ 


೨೬ ಕರ್ನಾಟಕದ ಕರಾವಳಿ 


ಗುಹಾಬೆಟ್ಟವನ್ನು "ಭೈರವನ ದೇಗುಲ'ವೆಂದೂ, ಸಮೀಪಡ 
ಅಂಥದೇ ಇನ್ನೊಂದನ್ನು “ಚಂಡಿಯ ದೇಗುಲ'ವೆಂದೂ ಕರೆಯು 
ತ್ತಾರೆ. ಇಂದು ಈ ಸ್ಥಳಕ್ಕೆ ಹೋಗಲು, ಸಮನಾದ ಹಾದಿ 
ಯಿಲ್ಲದೆ ತನ್ನ ಪ್ರಸಿದ್ಧಿಯನ್ನು ಕಳೆದುಕೊಂಡಿದ್ದರೂ, ಇಂಥ 
ನೈಸರ್ಗಿಕ ಗುಡಿಗಳು ದಕ್ಷಿಣ ದೇಶದ ಇನ್ನೆಲ್ಲೂ ಕಾಣಸಿಗವು. 

ಶರಾವತಿ ನದಿ ದಂಡೆಯ “"ಗೇರುಸೊಪೆ' ಎಂಬುದು 
ಪುರಾತನ ಪ ಸಿದ್ಧಿ ಯ ಇನ್ನೊಂದು ಸ್ಥಳ. ಹಿಂದೆ ಗೇರುಸೊಪ್ಪೆ 
ಒಂದು ಜೈ ನ ಅರಸು ವಂಶದ. ರಾಜಧಾನಿಯಾಗಿತ್ತು. "ನಗಿರೆ” 
ಎಂದು ಆ ರಾಜಧಾನಿಗೆ ಹೆಸರು. ಅದೆಲ್ಲವೂ ಇಂದು ಹಾಳು 
ಬಿದ್ದಿದೆ. ನಗರವಿದ್ದ ತಾವಿನಲ್ಲಿ ಕಾಡು ಬೆಳೆದಿದೆ. ಆದರೂ ಅಲ್ಲಿ 
ರುವ ಬಸದಿಗಳು, ಹಲವಾರ ಜಿನ ಮೂರ್ತಿಗಳು ತಮ್ಮ 
ವೈಭವದ ಕಾಲದಲ್ಲಿ ಜನರನ್ನು ಆಕರ್ಷಿಸುತ್ತಿದ್ದವು. ಇಲ್ಲಿಯ 
ಜಲಪಾತ ಸುಪ್ರಸಿ ಸಿದ್ಧ. 

ಇದೇ ಜಿಲ್ಲೆ ಯ ದಕ್ಷಿಣದಲ್ಲಿ ಇನ್ನೊಂದು ಐತಿಹಾಸಿಕ 
ಸ್ಥಳವಿದೆ. ಅದರ ಹೆಸ ರು "ಹಾಡುವಳ್ಳಿ' ಅಥವಾ" ಸಂಗೀತಪುರ'. 
ಹಿಂದೆ ಇದು ಒಂದು ಜೈನ ಅರಸು ವಂಶದ ರಾಜಧಾನಿಯಾ 
ಗಿತ್ತು. ಆ ಕಾಲಕ್ಕೆ ಇಲ್ಲಿನ ಎರಡು ಬೆಟ್ಟಗಳ ಮೇಲೂ, ಅವುಗಳ 
ತಗ್ಗಿನಲ್ಲೂ ಹಲವಾರು: ಬಸದಿಗಳನ್ನು ಕಟ್ಟ ದರು. ಅಂಥ ಒಂದು 

ಬಸದಿಯಲ್ಲಿ-ಒಂದೇ ಸಾಲಲ್ಲಿ ೨೪ ಜೈ ನ ತೀರ್ಥಂಕರರ ಸುಂದರ 
ನ್ಯೂ ಹಿಂದೆ ಇದೊಂದು ದೊಡ್ಡ ಯಾತ್ರಾಸ್ಥ ಳೆ 
ವಾಗಿತ್ತು. 

ಇಲ್ಲಂದ ಹನ್ನೆರಡು ಮೈಲು ಪಡುವಣಕ್ಕಿ ರುವ ನಗರವೇ 
ಪುರಾತನ ಪ್ರಸಿದ್ಧಿಯ ಭಟ್ಟ ಛ್ಲ ವಿಜಯನಗರ ದೊರೆಗಳ 
ಕಾಲದಲ್ಲಿ ಇದೊಂದು ದೊಡ್ಡ *ಠೀವಾಗಿತ್ತು. ; ವಿದೇಶಗಳೊಡನೆ 
ವ್ಯಾಪಾರ ನಡೆಯಿಸುವ ೇಂದ್ರವಾಗಿತ್ತು. ಈ ಭಟ್ಕಳ 





ಪಾತ 


ಪ್ಲೆ ಜಲ 


ಗೇರುಸೊ 





. ಕರ್ನಾಟಕದ ಕರಾವಳಿ ಹ 


ದಲ್ಲೂ ಒಂದು ಅರಸು ಮನೆತನ ಆಳಿಕೊಂಡಿತ್ತು. ಆ ಕಾಲಕ್ಕೆ 
ಕಟ್ಟಿದ ಹಲವಾರು ಬಸದಿಗಳು ಇಲ್ಲಿನ ಪುರಾತನ ವೈಭವಕ್ಕೆ 
ಸಾಕ್ಷಿಯಾಗಿವೆ. ಭಟ್ಕಳದಿಂದ ನಾಲೆ ದು ಮೈಲು ದಕ್ಷಿಣಕ್ಕೆ 
ಸರಿದರೆ-ದಕ್ಷಿಣ ಕನ್ನಡ ಜಿಲ್ಲೆ ತೊಡೆಗುತ್ತ ದೆ. ನಾವು ಅಲ್ಲಿನ 
ಒಂದೊಂದೇ ಸ ಛಗಳನ್ನು ನೋಡುತ್ತಾ ಸಂತೋಷಪಡುವುದು 
ಸಾಧ್ಯ. ಹಾಗೆ ಕಾಣಸಿಗುವ ಮೊದಲಿನ ತಾವು-ಕರಾವಳಿಯ 
ರೇವು ಆದ ಬೈಂದೂರಿನಿಂದ, ೧೮ ಮೈಲು ಪೂರ್ವಕ್ಕಿರುವ 
ಒಂದು ಕ್ಷೇತ್ರ. ಅದರ ಹೆಸರು ಕೊಲ್ಲೂರು. ಇದು ಪಶ್ಚಿಮ 
. ಘಟ್ಟದ ಬುಡದಲ್ಲಿದೆ. 
ಕೊಲ್ಲೂರಿನ ಪ್ರಾಚೀನ ದೇವಾಲಯ ವಿಶಾಲವೂ, 
| ದೊಡ್ಡ ದೂ ಆದದ್ದು. ಅಲ್ಲಿನ ದೇವತೆಯ ಹೆಸರು ಮೂಕಾಂಬಿಕೆ 
ಎಂದು. ಕೆಳದಿಯ "ಅರಸ ೨ ಮನೆತನದವರು ಈ ದೇವತೆಯ 
ಭಕ್ತರಾಗಿದ್ದರು. ಪ್ರಾಯಶಃ ಎರಡು ಸಾವಿರ ವರ್ಷಗಳಷ್ಟು 
ಹಿಂದೆಯೇ ಇಲ್ಲೊಂದು "ಅಮ್ಮ'ನವರ ಗುಡಿಯಿದ್ದಿರಬೇಕು. 
ಅದ್ವೈತ ಮತ ಸ್ಥಾಪಕರಾದ ಶಂಕರಾಚಾರ್ಯರು ಇಲ್ಲಿಗೆ 
ಒಮ್ಮೆ ಬಂದಿದ್ದರೆನ್ನುತ್ತಾರೆ. ಇಲ್ಲಿಗೆ ಹಿಂದೂ ಯಾತ್ರಿಕರು 
ಸದಾ ಬಂದುಹೋಗುತ್ತಿರುತ್ತಾರೆ. ನೆರೆಯ ಕೇರಳ ದೇಶದಿಂದ 
ನವರಾತ್ರಿಯ ಹೊತ್ತಿಗೆ ಮೂಕಾಂಬಿಕೆಯ ದರ್ಶನಕ್ಕೆಂದು 
ಬರುವ ಜನರು ಬಹಳ. 
ಕರಾವಳಿಯ ಬೈಂದೂರಿನಿಂದ ಸುಮಾರು ೩೦ ಮೈಲು 
ದಕ್ಷಿಣಕ್ಕೆ, ಕಡಲ ಕಿನಾರೆಯ ಮೂರು ಮೈಲು ಸಮೀಪದಲ್ಲಿ 
"ಉಡುಪಿ' ಎಂಬ ಕ್ಷೇತ್ರ ಸಿಗುತ್ತದೆ. ಇಲ್ಲಿನ ಕೃಷ್ಣ ದೇವರು 
ಮತ್ತು ಆತನ ಅರ್ಚಕರಾದ ಎಂಟು ಮಠಗಳ ಯತಿಗಳು 
ಕರ್ನಾಟಕದಲ್ಲೆಲ್ಲ ಸುಪ್ರಸಿದ್ಧ. ಸುಮಾರು ಎಂಟೊಂಬತ್ತನೆಯ 
ಶತಮಾನದಿಂದಲೂ ಈ ದೇವಸ್ಥಾನ ಅಸ್ತಿತ್ವದಲ್ಲಿದ್ದು, ಇದನ್ನು 


೩೦ ಕರ್ನಾಟಕದ ಕರಾವಳಿ 


ಎರಡು ಮೂರು ಬಾರಿ ಜೀರ್ಣೋದ್ಧಾ ರ ಮಾಡಿದ ದಾಖಲೆ 
ಗಳಿವೆ. ಇದರ ಪ ಸಿದ್ಧಿ ಹೆಚು ವುದಕ್ಕೆ ನೆಯೇ ಹುಟ್ಟಿ ಬೆಳೆದು, 


ಮುಂದೆ "ದೆ ತ “ಮತ ಸಂಪ್ರ ದಾಯವನ್ನು ಸ್ಥಾಪಿಸಿದಂಥ 
"ಮಧ್ವಾಚಾ ರ್ಯರು' ಮುಖ್ಯ ಕಾರಣ. ಅವರು ತಮ್ಮ ಮುಖ್ಪಿ 
ನಲ್ಲಿ ಈ ಕ್ಷೇತ್ರವನ್ನು ಬಿಡುವ ಮುನ್ನ, ಎಂಟು ಮಂದಿ ಶಿಷ್ಯ 
ರಿಗೆ ಪಟ್ಟ ಕಟ್ಟಿ ದರು. ಅವರೆಲ್ಲರೂ ಎರಡೆರಡು ವರ್ಷಗಳ | 
ಸರದಿಯಿಂದ ಇಲ್ಲಿನ ಶ್ರೀಕೃಷ್ಣ ನಿಗೆ ಪೂಜೆ ಸಲ್ಲಿಸಿ ನಡೆದುಕೊಳ್ಳು 
ತ್ತಾರೆ. ಉಡುಪಿ “ಇಂದು ದೊಡ್ಡ ನಗರವಾಗಿ ಬೆಳೆದುಕೊಂಡಿರು 
ವುದಲ್ಲದೆ ಆಧುನಿಕ ವಿದ್ದಾ ,ಭ್ಯಾಸದ ಒಂದು ಕ್ಷೇತ್ರವಾಗಿಯೂ 
ಪ್ರಸಿದ್ಧಿ ಗೆ ಬಂದಿದೆ. 

ಹಿಂದೂ ಧರ್ಮಕ್ಷೇತ್ರಗಳಲ್ಲಿ ಈ ಜಿಲ್ಲೆಯ ಇನ್ನೂ 
ಮೂರು ಸ್ಥಳಗಳನ್ನು ಇಲ್ಲಿ ಹೆಸರಿಸಬಹುದು. ಅವುಗಳಲ್ಲಿ 
ಒಂದು-ಮಂಗಳೂರಿನ ಕದಿರೆ, ಇನೆ ರಡು-ಧರ್ಮಸ ಳ ಮತು 
ಸುಬ್ರಹ್ಮಣ್ಯಗಳು. 2 ಕೇ ಥಿ 

ಈ ಜಿಲ್ಲೆಯನ್ನು ಆಳುತ್ತಿ ದ್ಧ ಅಲೂಪ ವಂಶದ ದೊರೆ 
ಗಳ ಕಾ ಲದಲ್ಲಿ ಮಂಗಳೂರಿನ ಒಂದು ಭಾಗವಾದ “ಕದ್ರಿ” 
ಎಂಬಲ್ಲಿ ಒಂದು ಬೌದ್ಧ ವಿಹಾರವಿತ್ತು. ಈಗ ಅದು ಮಂ 
ನಾಥ' ನೆಂಬ ಶಿವಾರಾಧನೆಯ ಕ್ಷೇತ್ರವಾಗಿದೆ. ಇಲ್ಲಿನ ಪುರಾತನ 
ದೇಗುಲದಲ್ಲಿ ಬುದ್ದ, ಮಂಜುಶ್ರೀ ಮತ್ತು ಅವಲೋಕಿ 
ತೇಶ್ವರರ ಬಲು ಸುಂದರ ಕಂಚಿನ ಮೂರ್ತಿಗಳಿವೆ. ಈ ಬೌದ್ಧ 
ಕ್ಷೇತ್ರಕ್ಕೆ ಕಾಲಾಂತರದಲ್ಲಿ ಕಾಶಿ ಮರದಿಂದ ನಾಥಪಂಥದ ಗುರು 
ಗಳಾದ "ಮತ್ತೆ 5೦ದ ಕ್ರನಾಥ, ಘೋರಕನಾಥ ಎಂಬುವರು ಬಂದು 
ಇಲ್ಲಿನ ಗುಡ್ಡದ ಮೇಲೆ ತಮ್ಮ ಮಠವನ್ನು ಸ್ಥಾಪಿಸಿದರು. 
"ಜೋಗಿ ಮಠ' ಎಂಬ ಹೆಸರು ಅ ದ ಕ್ಷೆ ಬಂತು. 
ನಾಥಪಂಥದ ಗುರುಗಳಿಗೆ *ಯೋಗಿ'ಗಳೆಂಬ "ಬಿರುದಿತ್ತು. 
ಆ “ಯೋಗಿ' ಪದವೇ ಕನ್ನಡದ “ಜೋಗಿ” ಆಯಿತು. 


ಕರ್ನಾಟಕದ ಕರಾವಳಿ ೩೧ 


ಜೋಗಿಗಳು ಶಿವನ, ಅದರಲ್ಲೂ ಅವನ ರೂಪವಾದ ಭೈರವನ 
ಭಕ್ತರು. ಇಲ್ಲಿನ ಮಠಕ್ಕೆ ಹಲವು ಶತಮಾನಗಳಿಂದಲೂ 
ಕಾಶ್ಮೀರದ ನಾಥ ಪಂಥದ ಗುರುಗಳನ್ನು ಪ್ರತಿ ಹದಿನೆರಡು 
ವರ್ಷಗಳಿಗೊಮ್ಮೆ ನೇಮಿಸುವ ವಾಡಿಕೆ ರೂಢಿಯಲ್ಲಿದೆ. 
ಕದ್ರಿಯ ಈ ದೇವಾಲಯ ಒಂದು ಗುಡ್ಡದ ತಗ್ಗಿನಲ್ಲಿದೆ ; 
ಅದಕ್ಕಿಂತ ತುಸು ಎತ್ತರದಲ್ಲಿ ನಾಲ್ಕೆಂಟು ಸುಂದರವಾದ 
ಕೊಳಗಳಿವೆ, ಮತ್ತೂ ಎತ್ತರಕ್ಕೆ ಜೋಗಿ ಮಠವಿದೆ. ಇಲ್ಲಿನ 
ಗುಡ್ಡದ ತುದಿಯನ್ನೇರಿ ನೋಡಿದಾಗ ಕಾಣ ಸಿಗುವ ನೈಸರ್ಗಿಕ 
ದೃಶ್ಯ ಅತ್ಯಂತ ವಿಸ್ತಾರವಾದದ್ದು ; ಮನೋಹರವಾದದ್ದು ಕ 
ಚ್ಚ ರಿ ಹುಟಿ  ಸುವಂಥದು. ಈ ನಗರದ ಇನ್ನು ಳಿದ ವಿಷಯ 
ಗಳನ್ನು ಕುರಿತು ಮುಂದೆ ಹೇಳುತ್ತೇನೆ. | 
ಧರ್ಮಸ ಳಳ ಎಂಬುದು ಮಂಗಳೂರಿನಿಂದ ಸುಮಾರು 
೩೮. ಮೈಲು *ಪೂರ್ವಕ್ಕಿ ರುವ ಒಂದು ವನಪ್ರದೇಶ ; ಕದ್ರಿ 
ಯಲ್ಲಿರುವಂತೆ ಇಲ್ಲಿ ಒಂದು ಶಿವಾಲಯವಿದೆ. ಆ ಶಿವನನ್ನು 
"ಮಂಜುನಾಥ' ಎಂಬ ಹೆಸರಿನಿಂದಲೇ ಕರೆಯುತ್ತಾರೆ. ಈ 
ಕ್ಷೇತ್ರ ಮಂಜುಸಾಥನಿಗೂ, ಸ್ಥಳಿಕ ದೇವತೆಯಾದ "ಅಣ್ಣಪ್ಪ 
ಪಂಜುರ್ಲಿ'ಗೂ ಹೆಸರಾದೊಂದು ಸ್ಥಳ. ಇಲ್ಲಿಗೆ ಎಲ್ಲ ದಿನ 
ಗಳಲ್ಲೂ ಯಾತ್ರಿಕರು ಬರುತ್ತಲೇ ಇರುತ್ತಾರೆ. ಅವರೆಲ್ಲರನ್ನೂ 
ಅನ್ನ ವಸತ್ತಿ ಕೊಟ್ಟು ನೋಡಿಕೊಳ್ಳುವ ಏರ್ಪಾಟೂ ಇದೆ. 
ಮಲೆನಾಡಿನ ಜನ, ತಮಗುಂಟಾದ ಬೇನೆ, ಬವಣೆಗಳ ಪರಿ 
ಹಾರಕ್ಕೂ, ಇತರರಿಂದಾದ ಅನ್ಯಾಯ ನಿವಾರಣೆಗೂ, ವಾದ 
ವಿವಾದಗಳ ತೀರ್ಮಾನಕ್ಕೂ ಇಲ್ಲಿಗೆ ಹರಕೆ ಹೇಳಿಕೊಂಡು ಬರು 
ತ್ತಾರೆ. ಹಾಗೆ ನಿತ್ಯವೂ ಬರುವ ಜನರು ನೂರಾರು. ಇಲ್ಲಿನ 
ಹಬ್ಬ ಹುಣ್ಣಿ ಮೆಗಳಿಗೆ ಬರುವ ಯಾತ್ರಿಕರು ಸಾವಿರಾರು. 
*ಸುಬ್ರಹ್ಮ ಣ್ಯ ಎಂಬುದು ಘಟ್ಟ ಡೆ ಬುಡದಲ್ಲಿ ಇರುವ 


ಹಾಗಾ ಇ: 6.4. ಎಫ್ಟ. 
| 
ಆ 





ಕರ್ನಾಟಕದ ಕರಾವಳಿ | 2೩ 


ಇನ್ನೊಂದು ಕ್ಷೇತ್ರ. ಇದು ಶಿವನ ಮಗ ಸ್ಕಂದ ಇಲ್ಲವೇ 
ಸುಬ್ರಹ್ಮಣ್ಯನಿಗೆ ಹೆಸರಾದ ಒಂದು ಕ್ಷೇತ್ರ. ಇಲ್ಲಿನ "ನೆರೆ 
ಕೆರೆಯ ಪ್ರಾಂತಗಳಿಂದಲೂ, ಇದೇ ಕರಾವಳಿಯಿಂದಲೂ 
ಅಸಂಖ್ಯ ಭಕ್ತ ರು ಸದಾ ಬಂದು ಹೋಗುತ್ತಾರೆ. ರೋಗ 
ರುಜೆಗಳಿಂದ ನೊಂದವರು, ಸಂತಾನವಿಲ್ಲದೆ ಮರುಗುವವರು 
ಇಲ್ಲಿನ ದೇವರಿಗೆ ಹರಕೆ ಹೇಳಿಕೊಳ್ಳುತ್ತಾರೆ. ಅವರೆಲ್ಲ ತಮ್ಮ 
ಇಷ್ಟಾರ್ಥ ನೆರವೇರಿದಾಗ ಈ ಸ್ಥಳಕ್ಕೆ ಬಂದು ಹೇಳಿಕೊಂಡ 
ಕಾಣಿಕೆ ಸಲ್ಲಿಸುತ್ತಾರೆ. ಇಲ್ಲಿಗೆ ತೀರ ಸಮೀಪದಲ್ಲಿ ಕುಮಾರ 
ಧಾರೆ ಎಂಬ ನದಿ ಹರಿಯುತ್ತದೆ. ಅದರ ದಂಡೆಯಲ್ಲಿ ಬೆಳೆದ 
ಒಂದು ಹುತ್ತವನ್ನು “ಆದಿ ಸುಬ್ರಹ್ಮಣ್ಯ' ಎಂಬ ಹೆಸರಿನಿಂದ 
ಹತಾಶೆ: ಹುತ್ತ ಸರ್ಪದ ಆವಾಸವಷ್ಟೆ. ಸರ್ಪವನ್ನೇ 
“ಸುಬ್ಬರಾಯ' ಇಲ್ಲವೇ “ಸುಬ್ರಹ್ಮಣ್ಯ'ನ ಸಂಕೇತವಾಗಿ ಜನ 
ನಂಬುತ್ತಾ ಬಂದಿದ್ದಾರೆ. ಮಕ್ಕಳಾಗದವರಿಗೆ ಸುಬ್ರಹ್ಮಣ್ಯ 
ಒಲಿದರೆ ಮಕ್ಕಳಾಗುತ್ತಾರೆಂದು ಜನಗಳಲ್ಲಿ ನಂಬಿಕೆಯಿದೆ. 
ಇಲ್ಲಿಗೆ ಹೇಳಿಕೊಳ್ಳುವ ಹರಕೆಗಳಲ್ಲಿ, ಬೆಳ್ಳಿ, ಚಿನ್ನಗಳಲ್ಲಿ ನಿರ್ಮಿ 
ಸರ್ಪನ ಆಕೃತಿಗಳು ಮುಖ್ಯ ವಸ್ತುಗಳು. ಸುಬ್ರಹ್ಮಣ್ಯ 
ನಿಗೆ ಭಕ್ತರು ಹೇಳಿಕೊಳ್ಳುವ ಹರಕೆಗಳಲ್ಲಿ ಒಂದು ಕಠಿಣ ತೆರನ 
ಹರಕೆಯುಂಟು. ಅದು “ಮಡಸ್ತನ' ಎಂಬ ಸಂಪ್ರದಾಯ. 
ಹರಕೆ ಹೊತ್ತವರು ಇಲ್ಲಿನ ನದಿಯಲ್ಲಿ ಮಿಂದು, "ಆದಿ 
ಸುಬ್ರಹ್ಮಣ್ಯ” ಎಂಬ ಸ್ಥ ಸ್ಥಳದಿಂದ ಒಂದು ಮೈಲು ದೂರವಿರುವ 
ಸುಬ್ರಹ “ಣ್ಯ ದೇವಾಲಯದ ತನಕವೂ ನೆಲದ ಮೇಲೆ ಹೊರಳಿ 
ಕೊಂಡೇ ಹೋಗುತ್ತಾರೆ. ಅನಂತರ ಅಲ್ಲಿ ಬ್ರಾಹ್ಮಣ ಸಂತರ್ಪಣೆ 
ಮುಗಿದ ಮೇಲೆ, ಉಳಿದ "ಮಡೆಯ' `ಮೇಲಿ ("ಮಡೆ' 
ಎಂದರೆ ಎಂಜಲನ್ನ) ಉರುಳಿಕೊಂಡು ತಮ್ಮ ಹರಕೆಯನ್ನು 
ಕೊನೆಗೊಳಿಸುತ್ತಾರೆ. ಈ ಜಿಲ್ಲೆಯ ಇನ್ನೊಂದೆರಡು ಸುಬ್ರಹ್ಮಣ್ಯ 


೩೪ ಕರ್ನಾಟಕದ ಕರಾವಳಿ 


ದೇವಾಲಯಗಳಲ್ಲೂ ಇಂಥ ಸಂಪ್ರದಾಯವು ಇಂದಿಗೂ ಉಳಿದು 
ಕೊಂಡಿದೆ. 

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಎಂಟನೆಯ ಶತ 
ಮಾನದ ಹೊತ್ತಿಗೆ ಜೆ ೈನ ಧರ್ಮ ಹಬ್ಬತೊಡಗಿತು. ಮುಂದೆ 
ಕೆಲವು ಶತಮಾನಗಳ ತನಕ ಇಲ್ಲಿನ ಹಲವು ಅರಸರು ಜೈನಮತಾ 
ವಲಂಬಿಗಳಾಗಿದ್ದರು. ಅಂಥ ದೊರೆಗಳಲ್ಲಿ ಒಬ್ಬಾತ ಕಾರ್ಕಳದ 
ದೊರೆಯಾಗಿದ್ದ. ಆತನ ಕಾಲಕ್ಕೆ ಕಾರ್ಕಳದ ಒಂದು ಉನ್ನತ 
ಬೆಟ್ಟದ ಮೇಲೆ ಬಾಹುಬಲಿಯ ದೈತ್ಯ ವಿಗ್ರಹವನ್ನು ಸ್ಥಾಪಿಸಿದ. 
ಶ್ರವಣಬೆಳಗೊಳದಲ್ಲಿ ೧೦ನೆಯ ಶತಮಾನದಲ್ಲಿ ಚಾವುಂಡರಾಯ 
ಸ್ಥಾಪಿಸಿದ ಗೊಮ್ಮಟಕ್ಕಿಂತ ಈ ವಿಗ್ರಹ ತುಸುವೇ ಕಿರಿದು- 
ಸುಮಾರು ೪೭ ಅಡಿ ಎತ್ತ ರದ್ದು. ಬೆಟ್ಟದ ಮೇಲೆ ನಿಂತ ಈ 
ವಿಗ್ರಹ ಬಲು ದೂರದವರೆಗೆ ಇ್ಯಾಣಿಸುವಂತ ಒಂದು ಭವ್ಯ 
ನೋಟ. ಉತ್ತರ ಹಿಂದುಸ್ತಾನದಿಂದಲೂ ಇಲ್ಲಿಗೆ ಜೈನ ಯಾತ್ರಿ 
ಗಳು ಸದಾ ಬರುತ್ತಿ ರುತ್ತಾ ಡೆ 

ಕಾರ್ಕಳಕ್ಕೆ ೧೦-೧೨ ಮೈಲು ದಕ್ಷಿಣದಲ್ಲಿರುವ ಮೂಡ 
ಬಿದಿರೆ ಜೈನ ಧರ್ಮೀಯರ ಪಾಲಿಗೆ ಇನ್ನೊ ೦ದು ಮಹಾ ಕ್ಷೇತ್ರ. 
ಇಲ್ಲ ಹಲವಾರು ಬಸದಿಗಳಿವೆ. ಅವುಗಳಲ್ಲಿ ಸಾವಿರ ಕಂಬದ ಬಸದಿ 
ಎಂಬ ಒಂದು ಬಸದಿ ತನ್ನ ಗಾತ್ರದಲ್ಲಿ ಮತ್ತು ರಚನೆಯಲ್ಲಿ 
ಎಷ್ಟು ದೊಡ್ಡದೋ ಅಷ್ಟೇ € ಆಕರ್ಷಕವಾದದ್ದೂ "ಹೌದು. ಇದರ 
ಸಭಾಮಂಟಪ ವಿವಿಧ ತೆರನ ಆಕೃತಿಯ ಹೆಗ್ಗ' ೦ಬಗಳ ' ಮೇಲೆ 
ನಿರ್ಮಿಸಿದೊಂದು ರಚನೆ. ಅದಕ್ಕೆ ತಗಲಿಕೊಂಡ ಜಿನಾಲಯವೂ 
ಅಷ್ಟೊಂದು ವಿಶಾಲವೂ ಉನ್ನ ತವೂ ಆದದ್ದು. ಅದರ ಮಾಡಿನ 
ಸಜೆ ಯನ್ನು ಆನಿಸಿ ನಿಂತ ಹಲವಾರು ಮರದ ಶಿಲ್ಪಗಳು ಬಲು 
ಮೋಹಕವಾದ ಕೆತ್ತನೆಗಳು. ಈ ಸ ಸ್ಥಳವು ಜೈನರ ಪಾಲಿಗೆ ತುಂಬ 





ಶ್ವರ 


ಮ್ಮಟೆ 


ಳದ ಗೊ 


೯ 


ಕಾಕ 





“ಕರ್ನಾಟಕದ ಕರಾವಳಿ ೩೭ 


ಪ್ರಸಿದ್ಧ ಕ್ಷೇತ್ರ ಇಲ್ಲಿನ ಪುರಾತನ ಪುಸ್ತಕಾಲಯದಲ್ಲಿ ಅತ್ಯಂತ 
ಅಪೂರ್ವದ ಧರ್ಮಗ್ರಂಥಗಳು ಹಲವಾರಿವೆ. ಒಂದು ಕಾಲದಲ್ಲಿ 
ಇದು ಮಹಾ ಮಹಾ ಪಂಡಿತರ ಬೀಡೂ ಆಗಿತ್ತು. ನ 
ಖಾಡಬಿದಿರೆಯಿಂದ ೧೨ ಮೈಲು ದೂರಕ್ಕೆ ವೇಣೂರು 
ಎಂಬ ನದೀ ತೀರದ ಪಟ್ಟಣವಿದೆ. ಇದೂ ಜೈನ ಪ್ರಸಿದ್ಧಿಯ 
ಕ್ಷೇತ್ರ. ಇಲ್ಲಿಯೂ ಹಲವಾರು ಬಸದಿಗಳಿವೆ. ಅದಲ್ಲದೆ ಒಂದು 
ವಿಶಾಲ ಪ್ರಾಕಾರದೊಳಗೆ ಉನ್ನತ ಪೀಠದ ಮೇಲೆ ನಿಲ್ಲಿಸಿದ 
ಸುಮಾರು ೩೫ ಅಡಿ ಗಾತ್ರದ ಗೊಮ್ಮಟ ವಿಗ್ರಹವೂ ಯಾತ್ರಿಕ 
. ರನ್ನು ಆಕರ್ಷಿಸುತ್ತದೆ. ಇಲ್ಲಿನ ಮತ್ತು ಕಾರ್ಕಳದ ಗೊಮ್ಮಟ 
ವಿಗ್ರಹಗಳನ್ನು ಸುಮಾರು ಎರಡು ಶತಮಾನಗಳ ಅಂತರದಲ್ಲಿ 
ಕಡೆದು ನಲ್ಲಿಸಿದರಾದರೂ, ಸ್ಥಳೀಯ ದೆವ್ವಾರಾಧನೆಯ ಕಥೆ 
ಗಳಲ್ಲಿ, ಅವನ್ನು ಕಡೆದಾತ ಒಬ್ಬನೇ ಎಂಬ ನಂಬಿಕೆಯಿದೆ. 
ಆತನೂ, ಆತನ ಒಬ್ಬಳು ತಂಗಿಯೂ “ಕಲ್ಕುಡ' ಮತ್ತು 
“ಕಲ್ಲುರ್ಟಿ” ಎಂಬ ಭೂತಗಳ ಹೆಸರಿನಲ್ಲಿ ಪ್ರಸಿದ್ಧರಾಗಿದ್ದಾರೆ, 
ಊರ ಜನ ಈ ಎರಡು ದೆವ್ವಗಳನ್ನು ನಂಬಿ ಪೂಜಿಸುವ ಸಂಪ್ರ 
ದಾಯ ಈ ತನಕ ಉಳಿದುಕೊಂಡಿದೆ. 
ಪಶ್ಚಿಮ ಕರಾವಳಿಯ ಅತಿ ದೊಡ್ಡ ನಗರವೆಂದರೆ 
ಮಂಗಳೂರು. ಅದು ನೇತ್ರಾವತಿ ನದಿ ದಂಡೆಯ ಮೇಲಿ 
ಬೆಳೆದುಕೊಂಡ ಒಂದು ಪಟ್ಟಣ. ಈ ಪಟ್ಟಣದ ನೆಲ ಸಮ 
ತಟ್ಟಾಗಿದ್ದಷ್ಟೇ ಗುಡ್ಡ ಗಳಿಂದಲೂ ತುಂಬಿಕೊಂಡಿದೆ. ಸಮ 
ತಟ್ಟು ದ “ಭಾಗಗಳಲ್ಲಿ ಹೊಲ ಗದ್ದೆಗಳು, ತೆಂಗಿನ ತೋಟಗಳು 
ಸಮ್ಮ ದ್ವ ವಾಗಿರುವಂತೆ ಜನವಸತಿಗಳೂ ಸಮೃದ್ಧವಾಗಿವೆ. 
ನೇತ್ರಾಪತಿ ನದಿಯ ಅಳಿವೆ ನಗರದ ಒಂದು ಮಗ್ಗ ಲಿಗಿದೆ. 
ಇದರಿಂದಾಗಿ ಬಲು ಹಿಂದಿನಿಂದಲೂ ಹಾಯಿ ಹಡಗುಗಳು 


೩೮ ಕರ್ನಾಟಕದ ಕರಾವಳಿ 


ಇಲ್ಲಿಗೆ ಬಂದು ಹೋಗುತ್ತಿದ್ದುವು. ಅದರಿಂದ ವಿದೇಶಗಳೊಡನೆ 
ವ್ಯಾಪಾರ ಸಂಪರ್ಕ ಬೆಳೆಯಿತು. ಅಲ್ಲದೆ ಇದು ಜಿಲ್ಲೆಯ 
ಮುಖ್ಯ ಪಟ್ಟ ಣವಾದುದರಿಂದ ಕೋರ್ಟುಗಳು, ಕಛೇರಿಗಳು 
ಹೆಚ್ಚು ತ್ರ ಬಂದುವು. ವ್ಯಾಪಾರದ ಚಟುವಟಿಕೆ ಬೆಳೆದುಬಂದಂತೆ 
ಜನಸಂಖ್ಯೆ ಯೂ ಬೆಳೆಯ ತೊಡಗಿತು. ಅನಂತರ ವಿದೇಶೀಯ 


ಕ್ರೈಸ್ತ ಮಿಷನರಿಗಳು. ಈ ತಾವನ್ನು ತಮ್ಮ ಚಟುವಟಿಕೆಗಳ 
Eg ಮಾಡಿಕೊಂಡುದರ “ಫಲವಾಗಿ ಕ್ರೈಸ್ತ ದೇವಾ 


ಲಯಗಳು ಹಲವಾರು ಕಾಣಿಸಿಕೊಂಡವು. ಅದರಿಂದಾಗಿ ವಿದ್ಯಾ 
ಸಂಸ್ಥೆಗಳು ಹುಟ್ಟಿಕೊಂಡವು. ಈ ಮೊದಲಿಲ್ಲದ ಅನೇಕ 
ಉದ್ಯಮಗಳು ತೊಡಗಿದವು. ನೇಯ್ಗೆ ಯ ಕಾರ್ಹಾನೆಗಳು, 
ಹಂಚಿನ ಕಾರ್ಯಾನೆಗಳು, ಕಬ್ಬಿಣ ಎರೆಯುವ ಕಾರ್ಯಾನೆಗಳು 
ಕಳೆದ ಶತಮಾನದಲ್ಲಿ ಸ್ಥಾಪ ಪನೆಗೊಂಡವು. ಈ ಪ ಪ್ರದೇಶಕ್ಕೆ 
ಹಂಚಿನ ಕಾರ್ಯಾನೆಗೆ ಬೇಕಾದ ಆವೆಮಣ್ಣು ಮತ್ತು ಕಟ್ಟಿಗೆ 
ದೋಣಿಗಳ ಮೂಲಕ ಬರುವುದಕ್ಕೆ ಹೆಚ್ಚಿ ನ ಅನುಕೂಲತೆ ಇದೆ. 
ನೇತ್ರಾವತಿ ನದಿಯಲ್ಲಿ ೧೫-೧೬ ಮೈ ಲುಗಳ ದೂರದ ತನಕವೂ 
ದೋಣಿಗಳ ಓಡಾಟ ಧಾರಾಳ. 

ಈ ನದಿ ಕಡಲಿನೊಡನೆ ಕೂಡುವಲ್ಲಿ ಗುರುಪುರ ಹೊಳೆ 
ಎಂಬ ಇನ್ನೊಂದು ಹೊಳೆಯೂ ಹರಿದು ಬಂದು ಸೇರಿಕೊಳ್ಳು 
ವುದರಿಂದ, "ದೋಣಿಗಳ ಓಡಾಟಕ್ಕೆ, ಅಗ್ಗವಾಗಿ ಕಟ್ಟಿಗೆ, ಅವೆ 
| ಮಣ್ಣುಗಳನ್ನು ತರುವುದಕ್ಕೆ ಇನ್ನ ಷ್ಟು ಅನುಕೂಲವಾಗಿದೆ. ಇಲ್ಲಿ 
ತಯಾರಾಗುತ್ತಿ ದ್ದ ಹಂಚಿನ ಉದ ಮ ಮೊದಲು ವಿದೇಶೀಯ 
ರಿಂದ ತೊಡಗಿತಾದರೂ, ಹಂಚಿಗೆ 'ಸಿಂಹಳದಿಂದ ಮುಂಬಯಿಯ 
ತನಕಗಿರಾಕಿಗಳು ಬಲಿತುದರಿಂದ, ಅನೇಕ ಸ್ಥಳೀಯ ಶ್ರೀಮಂತರು 
ಹಂಚಿನ ಕಾರ್ಯಾನೆಗಳನ್ನು ತೆರೆಯತೊಡಗಿದರು. ಇಂದು ಇಂಥ 





ಮಂಗಳೂರಿನ ಸೈಂಟ್‌ ಎಲೋಸಿಯಸ* ಕಾಲೇಜ್‌ 








41 


ಕರ್ನಾಟಕದ ಕರಾವಳಿ ೪೧ 


ಕಾರ್ಯಾನೆಗಳ ಸಂಖ್ಯೆ ೨೦-೩೦ಕ್ಕೇರಿದೆ. ಇದರಿಂದಾಗಿ ಸಾವಿ 
ರಾರು ಹಳ್ಳಿಯ ಜನ ಆಕರ್ಷಿತರಾಗಿ ಇಲ್ಲಿಯ ಕಾರ್ಪಾನೆಗಳಿಗೆ 
ಬಂದು ದುಡಿಯತೊಡಗಿದರು. ಇದು ರೇವಾದುದರಿಂದ 
ಅನೇಕ ತೆರನ ಕಚ್ಚಾವಸ್ತುಗಳನ್ನು ಪರದೇಶಕ್ಕೆ ರವಾನಿಸುವ 
ಸೌಕರ್ಯ ಇದ್ದೇ ಇತ್ತು. ಅಂಥವುಗಳಲ್ಲಿ ಸಹ್ಯಾದ್ರಿ ಪರ್ವತ 
ಪ್ರದೇಶದಲ್ಲಿ ಬೆಳೆಯುತ್ತಿದ್ದ ಕಾಫಿ ಒಂದು. ಈ ಕಾಫಿಯನ್ನು 
ಶುಚೀಕರಿಸಿ ಯೂರೋಪಿಗೆ ಕಳುಹಿಸುವ ಕಾರ್ಯಾನೆಗಳು 
ಹುಟಿ ಕಕೊಂಡುವು. ಅದರಂತೆ ನಾಡಿನಲ್ಲೇ ಉತ್ಪನ್ನವಾಗುತ್ತಿದ್ದ 
ಗೇರುಬೀಜಕ್ಕೆ ಯೂರೋಪು, ಅಮೇರಿಕಗಳ ಗಿರಾಕಿ ಬರ 
ತೊಡಗಿದಂತೆ, ಅವುಗಳ ಶುಚೀಕರಣದ ಬಗ್ಗೆಯೂ ಕಾರಖ್ಯಾನೆ 
ಗಳು ಹುಟಿ ಕೈಕೊಂಡುವು. ಗೇರುಬೀಜವನ್ನು ಸುಟ್ಟು, ಓಡಿನಿಂದ 
ಬೀಜವನ್ನು ಪ್ರತ್ಯೇಕಿಸುವ ಮತ್ತು ಅದರ ಓಡಿನಿಂದ ಎಣ್ಣೆ . 
ಯನ್ನು ತೆಗೆಯುವ ಉದ್ಯಮವೊಂದರಲ್ಲೇ ಇವತ್ತು ೨೦ 
ಸಾವಿರ ಜನ ದುಡಿಯುತ್ತಿದ್ದಾರೆ. ಇಂಥ ಉದ್ಯಮಗಳ ಜತೆ 
ಯಲ್ಲಿ ಇಂದು ಹಲವಾರು ಹೊಸಹೊಸ ಉದ್ಯಮಗಳು ಸೇರಿ 
ಕೊಳ್ಳುತ್ತಲೇ ಬಂದಿವೆ. | 

ಇಲ್ಲಿನ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆಯೂ ಬೆಳೆಯಿತು ; 
ಶ್ರಮಗಾರರ ಸಂಖ್ಯೆಯೂ ಬೆಳೆಯಿತು. ವ್ಯಾಪಾರೋದ್ಯಮ 
ಗಳ ಸಂಖ್ಯೆಯೂ ಬೆಳೆಯಿತು. ಹಣಕಾಸಿನ ವ್ಯವಹಾರಕ್ಕೆ 
ಸಂಬಂಧಪಟ್ಟಂತೆ ಬ್ಯಾಂಕಿಂಗ್‌ ಉದ್ಯಮ ಬಹಳ ಮುಂದಕ್ಕೆ 
ಬಂದಿತು. ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲೇ ಹುಟ್ಟಿ ಕೊಂಡು, 
ಮುಂದೆ ಭಾರತದ ಉದ್ದಗಲಕ್ಕೂ ವಿಸ್ತರಿಸಿದ ಮೂರು ನಾಲ್ಕು 
ಬ್ಯಾಂಕಿಂಗ್‌ ಸಂಸ್ಥೆಗಳು ಇಂದು ಭಾರತದಲ್ಲೇ ಪ್ರಸಿದ್ಧ 
ವೆನಿಸಿವೆ. 

ಈ ಹಲವಾರು ಕಾರಣಗಳಿಂದ ನಗರಕ್ಕೆ ಬಂದುಹೋಗುವ 


೪9 "ಕರ್ನಾಟಕದ ಕರಾವಳಿ 


ಜನಸಂಖ್ಯೆ ವಿಪರೀತವಾಗತೊಡಗಿತು. ಬಂದು ಹೋಗುವ 
| ಸಾಮಾನು, ಸಾಮಗ್ರಿಗಳೂ ಹೆಚ್ಚತೊಡಗಿದವು. ಜನಗಳ ಸಲು 
ವಾಗಿ ಅನ್ನಾಹಾ ರವನ್ನು, ವಸತಿ ಸೌಕರ್ಯವನ್ನು ಒದಗಿಸತಕ್ಕ 
ಅನೇಕ ದೊಡ್ಡ ಹೋಟೆಲುಗಳು ಬೆಳೆಯಲೇಬೇಕಾಯಿತು. 

ಯಾವುದೇ ನಗರ ಬೆಳೆಯುವುದಕ್ಕೆ ಸಾರಿಗೆ ಸಂಪರ್ಕ ಬಲು 
ಮುಖ್ಯವಾದ ಅಂಗ. ಕಳದ ಶತಮಾನದಲ್ಲಿ ಈ ನಗರಕ್ಕೆ 
ಬಂದು ಹೋಗುವ ದಾರಿಗಳೆಲ್ಲವೂ ಗಾಡಿ ದಾರಿಗಳಾಗಿದ್ದುವು. 
ಪ್ರತಿಯೊಂದು ದಾರಿಯ ಅಡ್ಡಕ್ಕೂ ಒಂದಲ್ಲ ಒಂದು ಹೊಳೆ 
ಅಡ್ಡವಾಗಿತ್ತು. ಕರಾವಳಿಯಲ್ಲಿ, ಮಂಗಳೂರಿನಿಂದ ಜಿಲ್ಲೆಯ 
ತುದಿಗೆ ಹೋಗಬೇಕಾದರೆ, ಎಂಟೋ ಹತ್ತೋ ಹೊಳೆಗಳನ್ನು 
ದಾಟಬೇಕಿತ್ತು. ಒಳನಾಡಿನ ಪ್ರಯಾಣದಲ್ಲೂ ಅಲ್ಲಲ್ಲಿ ಹೊಳೆ 
ಗಳು ಅಡ್ಡ ಬರುತ್ತಿದ್ದುವು. ಅವುಗಳಿಗೆ ಸೇತುವೆಯ 
ನಿರ್ಮಾಣದ ಕೆಲಸ ಅನಿವಾರ್ಯವಾಯಿತು. ಈ ನಗರದ 
ವ್ಯಾಪಾರ ಬೆಳೆಯುವುದಕ್ಕೆ ಮೂಲಕಾರಣವಾದದ್ದು ಸಮುದ್ರ 
ಸಂಪರ್ಕ, ಹಡಗಿನ ಸಾರಿಗೆ. ಇಲ್ಲಿಗೆ ವಿದೇಶಗಳಿಂದಲೂ ಉಗಿ 
ಹಡಗುಗಳ ಮೂಲಕ ಆಮದು ರಫ್ತು ಗಳ ಕಾರ್ಯ ನಡೆಯು 
ತ್ತಿತ್ತು. ಆದರೆ ದೊಡ್ಡ ಉಗಿಹಡಗುಗಳು ರೇವಿನಿಂದ 
ಮೂರು ಮೈಲು ದೂರಕ್ಕೆ" ಸಮುದ್ರದಲ್ಲಿ ನಿಲ್ಲಬೇಕು. ದಡ 
ದಿಂದ ಮಚ್ಚೆ ಗಳ ಮೂಲಕ ಸರಕನ್ನು ಕೊಂಡೊಯ್ದು, ಅವಕ್ಕೆ 
ತುಂಬಿಸಬೇಕು; ಅವು ಇಳಿಸುವ ಸರಕನ್ನು ದಡಕ್ಕೆ ಅಂಥ 
ಮಚ್ಚೆಗಳೇ ತರಬೇಕು. ಮಳೆಗಾಲದ ನಾಲ್ಕ ದು "ತಿಂಗಳು 
ಗಳಲ್ಲಿ ದೇಶೀಯ ಹಡಗುಗಳು ಸಮುದ್ರಕ್ಕೆ ಹೋಗುವಂತಿಲ್ಲ. 
ಉಳಿದ ತಿಂಗಳುಗಳಲ್ಲಷ್ಟೇ ಅವುಗಳ ಸಂಚಾರ. 

ಈ ಜಿಲ್ಲೆಗೆ ಪ್ರಯೋಜನಕಾರಿಯಾದ ರೈಲು ಸಂಪರ್ಕ 


|. 


ಕರ್ನಾಟಕದ ಕರಾವಳಿ ೪೩ 


ಒಂದೇ ಒಂದಿತ್ತು. ಅದು ಮಂಗಳೂರಿನಿಂದ ದಕ್ಷಿಣಕ್ಕಿರುವ 
ಕೇರಳಕ್ಕೂ, : ಅಲ್ಲಿಂದ ದೂರದ ಮದ್ರಾಸಿಗೆ ಹೋಗುವ ಆ ಲು 
ದಾರಿ. ಜಿಲ್ಲೆ ಯ ಹಿನ್ನಾಡಾದ ಮೈ )ಸೂರಿನಿಂದ ಸರಕು ತರಲು 
ಅದರ ಪ್ರಯೋಜನವೇ ಇರಲಿಲ್ಲ. 

ಈ ಶತಮಾನದ ಆರಂಭದ ೫೦ ವರ್ಷಗಳೊಳಗಾಗಿ ಈ 
ಜಿಲ್ಲೆಯಲ್ಲೂ, ಹೊರಗೂ ಸಾರಿಗೆಯ ವಿಧಾನದಲ್ಲಿ ವಿಶೇಷ 
ಮಾರ್ಪಾಟು ಉಂಟಾಯಿತು. ಈ ಶತಮಾನದ ಎರಡು ದಶಕ 
ಗಳೂಳಗಾಗಿ ಎತ್ತಿನ ಬಂಡಿಗಳ ಯುಗ ಕಳೆದು, ಮೋಟಾರು 
ವಾಹನಗಳ ಯುಗ ತೊಡಗಿತು... ನದಿಗಳೆಲ್ಲವಕ್ಕೂ ಅಲ್ಲಲ್ಲಿ 
ಸೇತುವೆಗಳು ನಿರ್ಮಾಣಗೊಂಡವು. ಮುಂಬಯಿಯಂಥ ದೂರದ 
ಪಟ್ಟಣಗಳಿಂದ ಸರಕು ಸಾಮಗ್ರಿಗಳು ಮೋಟಾರು ಲಾರಿಗಳ 
ಮೂಲಕ ಬರತೊಡಗಿದವು. ಅದೇ ರೀತಿಯಲ್ಲಿ ಕೊಡಗು, 
ಮೈ ಸೂರು, ಧಾರವಾಡ ಪ್ರದೇಶಗಳಿಗೆ ನೇರಾದ ಸಾರಿಗೆ 
ಸಂಪರ್ಕ ಏರ್ಪಟಿ ತು. ಈ ಹೊತ್ತು ದಕ್ಷಿಣ ಕನ್ನ ಡ ಜಿಲ್ಲಿಯಲ್ಲಿ 
ಎತ್ತಿನ ಬಂಡಿಯಲ್ಲಿ ಸರಕನ್ನು ತುಂಬಿ. ಒಯ್ಕು ವ ನೋಟ 
ಅಪೂರ್ವವಾಗಿದೆ. " ಕೈಲಿಗಿಂತ "ಹೆಚ್ಚಾ ಗಿ ಇಲ್ಲಿನ ಪ್ರಯಾಣಿಕರು 
ಮೋಟಾರು ವಾಹನದ ಮೇಲೆ ಬೆಂಗಳೂರು, ಧಾರವಾಡ, 
ಮುಂಬಯಿಯಂಥ ನಗರಗಳಿಗೆ ಹೋಗಿ ಬರುತ್ತಿದ್ದಾರೆ. 

೧೦-೧೫ ವರ್ಷಗಳಿಂದೀಚೆಗೆ ಇಲ್ಲಿಗೆ ಬಂದು ಹೋಗುವ 
ಜನಗಳಲ್ಲಿ ಅವಸರವುಳ್ಳೆವರೂ, ಶ್ರೀಮಂತರೂ ಹೆಚ್ಚುತ್ತ 
ಬಂದು ಜಗವ ಮಂಗಳೂರಿಗೆ ವಿಮಾನ ಸಂಪರ್ಕ ಕಲ್ಪಿತ 
ವಾಯಿತು. ಪ್ಚತ್ತನಾಲ್ಕು ತಾಸಿನಲ್ಲಿ ಮುಂಬಯಿಯಂಥ 
ದೂರದ ಪಟ jon ಮೋಟಾರು ವಾಹನಗಳು ಪ್ರಯಾ 
ಣಿಕರನ್ನು ಒಯ್ಯುತ್ತವೆ. ಅದರ ವೇಗ ಸಾಲದವರಿಗೆ- 


೪೪ ಕರ್ನಾಟಕದ ಕರಾವಳಿ 


ಒಂದೆರಡು ತಾಸುಗಳಲ್ಲಿ ಅವರನ್ನು ಒಯ್ಯಬಲ್ಲ ವಿಮಾನ 
ಸಂಚಾರವೂ ಸೇರಿಕೊಂಡಿತು. 

ಕನ್ನಡ ನಾಡಿನ ಕರಾವಳಿಯಲ್ಲಿ ವ್ಕಾ ಪಾರೋದ್ಮ ಮ ಬೆಳೆ 
ದಂತೆ ರೇವುಗಳ ಸೌಕರ್ಯ ಬೆಳೆಯಲೇ ಬೇಕಾಯಿತು. ಇದರಿಂದ 
ವಿದೇಶ ವ್ಯಾಪಾರ ಮತ್ತಷ್ಟು ಸುಲಭವಾಗುತ್ತದೆ. ಹಾಗೆ 
ವಿದೇಶಕ್ಕೆ ಕಳಿಸಬಲ್ಲ ಸರಕು ನಮ್ಮಲ್ಲೇನಿದೆ-ಎಂದು ನಿಮಗನಿಸ 
ಬಹುದು. ಈ ಕರಾವಳಿಯ ಹಿನ್ನಾಡಿನಲ್ಲಿ ಮತ್ತು ಪಶ್ಚಿಮ 
ಘಟ್ಟದಲ್ಲಿ ಕಬ್ಬಿಣದ ಅದುರು, ಮ್ಯಾಂಗನೀಸ್‌ ಅದುರು ಧಾರಾಳ 
ವಾಗಿ ಸಿಗುತ್ತವೆ. ಇವಕ್ಕೆ ಜಪಾನ್‌, ಯೂರೋಪು ಮೊದಲಾದ 
ದೇಶಗಳೆಲ್ಲ ಗಿರಾಕಿಗಳು. ಅಂಥ ಅದುರನ್ನು ಸುಲಭದಲ್ಲಿ 
ಹಡಗುಗಳಿಗೆ ತುಂಬಿಸಬೇಕಾದರೆ ಆ ಹಡಗುಗಳು ಕಡಲ ದಂಡೆಗೆ 
ತಾಗಿ ನಿಲ್ಲಬೇಕು. ಆ ಬಗೆಯ ಸೌಕರ್ಯ ಈ ತನಕ ಇದ್ದಿರಲಿಲ್ಲ. 
ಕನ್ನಡ ನಾಡಿನ ಖನಿಜದ ಅದುರುಗಳು ವಿದೇಶಕ್ಕೆ ರಫ್ತಾಗಲು 
ಕಾರವಾರ, ಅಂಕೋಲ, ಗಂಗೊಳಿ ಸ ಮಂಗಳೂರು ಬಂದರು 
ಗಳಿಗೆ ಬರುತ್ತವೆ. ಇಲ್ಲೆಲ್ಲೂ ಭಾರಿ ಹಡಗುಗಳು ನೆಲದ 
ದಂಡೆಗೆ ತಾಗಿ ನಿಲ್ಲುವ ಸೌಕರ್ಯವಿದ್ದಿ ರಲಿಲ್ಲ. ಅಂಥ ಸೌಕರ್ಯ 
ವನ್ನು ಕಲ್ಪಿ ಸಬೇಕಾದ ಅನಿವಾರ್ಯ ಬಂದೊದಗಿತು. 

“ಕೌರವಾರದ ರೇವು ಆ ದೃ ಷ್ಟಿಯಿಂದ ಒಳ್ಳೆ ಯ ರೇವಾಗಿ 
ಬೆಳೆಯಬಹುದು. ಕಡಲಲ್ಲಿ ಚಾಚಿಕೊಂಡ ಗುಡ್ಡ ಗಳ ರಕ್ಷಣೆ 
ಆ ರೇವಿಗಿದೆ. ಅದೇ ರೀತಿ ಮಲ್ಪೆಯೂ ಬೆಳೆಯಬಹುದಾದ 
ಇನ್ನೊಂದು ರೇವು. ಇದು ಉಡುಪಿಯ ಪಶ್ಚಿಮಕ್ಕಿರುವ 
ರೇವು. ಮಂಗಳೂರಿನ ವೇಗದ ಬೆಳವಣಿಗೆಯಿಂದಾಗಿ 
ಅಲ್ಲೊಂದು ರೇವನ್ನು, ಈ ನಗರದ ಎಂಟು ಮೈಲು ಉತ್ತರ 
ದಲ್ಲಿ ನಿರ್ಮಿಸ ಸತೊಡಗಿದ್ದಾ ರೆ. ಇದೊಂದು ಕೃ ತಕ ರೇವು. 
ಪಣಂಬೂರು ಎಂಬ ಸಮತಟ್ಟಾ ದ ಕಡಲ ತೀರದ ಪ್ರದೇಶ 


ಕರ್ನಾಟಕದ ಕರಾವಳಿ ೪೫ 


ದಲ್ಲಿ ದೊಡ್ಡ ದೊಡ್ಡ ಹಡಗುಗಳು ಕಡಲಿಂದ ಒಳಕ್ಕೆ ಬರು 
ವುದಕ್ಕೆ ಬೇಕಾದ ಕಾಲುವೆಯನ್ನು ಅಗೆದು, ಆ ಹಡಗುಗಳು 
ತಂಗಲು ಅನುಕೂಲವಾದಂಥ ಆಗಾ ನದ ಕೆರೆಯೊಂದನ್ನು ನಿರ್ಮಿಸಿ 
ದ್ದಾರೆ. ಇಂಥ ತಾವುಗಳನ್ನು "ನೌಕಾಶ್ರಯ' ಎಂದು ಕರೆಯು 
ತ್ತಾರೆ., ಈಗಾಗಲೇ ಇಲ್ಲಿನ ನೌಕಾಶ್ರಯದಲ್ಲಿ ಅದುರುಗಳ 
ನ್ನೊಯಲು ಭಾರಿ ಹಡಗುಗಳು ಬರತೊಡಗಿವೆ. ಈ ರೇವಿನ 
" ಸುತ್ತುಮುತ್ತು ಹೊಸ ಹೊಸ ಕಾರ್ಪಾನೆಗಳೂ ಹುಟುತ್ತಿವೆ. 
ಈ ರೇವನ್ನು ಹಿನ್ನಾಡಿನ ಹಾಸನ ಎಂಬಲ್ಲಿಯ ತನಕ ರೈಲು 
ಹಾದಿಯಿಂದ ಜೋಡಿಸುವ ಕೆಲಸ ನಡೆಯುತ್ತಿ ದೆ. ಇದಕ್ಕೆ ಗ 
ನವಮಂಗಳೂರು ಎಂಬ ಹೆಸರನ್ನು ಕೊಟ್ಟಿದ್ದಾರೆ. 
೪ 

ಈ ತನಕವೂ ನಾನು ಹೇಳದಿರುವ ಕರಾವಳಿಯ 
ಸಂಪತ್ತನ್ನು ಕುರಿತು ಈಗ ಹೇಳಬಹುದು. ಅದೆಂದರೆ ಮೀನು 
ಗಾರಿಕೆ. ಮೊನ್ನೆ ಮೊನ್ನೆಯ ತನಕವೂ ಕರಾವಳಿಯ ಬೆಸ್ತರು 
ಮಳೆಗಾಲ ಕಳೆದ ಬಳಿಕ, ಬೇಸಗೆ ಮುಗಿಯುವ ತನಕ, 
ದೊಡ್ಡ. ದೊಡ್ಡ, ದೋಣಿಗಳಲ್ಲಿ ಕುಳಿತು ಸಮುದ್ರದೊಳಗೆ 
ಒಂದೆರಡು ಮೈಲುದೂರ ಸಂಚರಿಸಿ ಮೀನನ್ನು ಹಿಡಿದು ತರು 
ತ್ತಿದ್ದರು. ಸಾವಿರಾರು ಜನರು ಈ ಉದ್ಯಮದಿಂದ ಜೀವಿಸು 
ತ್ತಿದ್ದಾರೆ. ರಸ್ತೆ ಸಾರಿಗೆಯಲ್ಲಿ ಎತ್ತಿನ ಬಂಡಿ ಎಷ್ಟು ಹಳೆ 
ಯದೋ, ಅಷ್ಟೇ ಮೆಲ್ಲಗಿನ ಹಳೆಯ ರೀತಿ ಇಲ್ಲಿನ ಮೀನು 
ಗಾರಿಕೆಯಾಗಿತ್ತು. 

ಇಂದು ಆ ಪರಿಸ್ಥಿತಿ ಬದಲಿಸುತ್ತ ಬಂದಿದೆ. ಕಾರವಾದ 
ದಿಂದ ಮಂಗಳೂರಿನ ತನಕ ಇಂದು ಯಾಂತ್ರಿಕ ದೋಣಿಗಳ 
ಸಹಾಯದಿಂದ. ನಮ್ಮ ಬೆಸ್ತರು ಸಮುದ್ರದೊಳಕ್ಕೆ : ಬಹಳ 
ದೂರದ ತನಕವೂ ಸಂಚರಿಸಿ ; ಬಲಿಬೀಸಿ ಮೀನನ್ನು ಹಿಡಿದು 


8 


€ೀಂಜಲಣಂಜ ೧೫ ೧%: 





ಕರ್ನಾಟಕದ ಕರಾವಳಿ ೪ 


ತರುತ್ತಿ ದ್ದಾರೆ. ಹಾಗೆ ತಂದ ಮೀನನ್ನು ಒಣಗಿಸಿ ಗಿರಾಕಿಗೆ 
ಮುಟ್ಟಿ ಸಬೇಕಾಗುತ್ತ ದೆ. ಇಲ್ಲವಾದರೆ ಅದು ಕೊಳೆಯುತ್ತದೆ, 
ಹಿಂದಿನವರು ಹಿಡಿದು ತಂದ : ಮೀನಿಗೆ ಉಪ್ಪುಹಾಕಿ ಅದನ್ನು 
ಒಣಗಿಸಿ ಅನಂತರ ಮಾರುತ್ತಿ ದ್ದರು. ತಿನ್ನಲು "ಬಾರದ ಮೀನಿನ 
ಜಾತಿಯನ್ನು ನೀನುಗೊಬ್ಬ ರವಾಗಿ ಪರಿವರ್ತಿಸುತ್ತಿ ದ್ದರು." 
ಸಿಗಡಿ (ಚಟ್ಟಿ )ಯಂತಹ ಜಲಚರಗಳನ್ನು ಹೆಚ್ಚು ಹೊತ್ತು ಇಡು 
ವಂತಿಲ್ಲ. ಅಲ್ಲದೆ, ಒಮೆ ಗೇ ಹಚ್ಚು ಮೀನು ಬಲೆಗೆ ಬಿದ್ದಾಗ 
ಅಷ್ಟ ನ್ನ್ನ ಒಣಗಿಸುವುದೂ ಕಷ್ಟ. ಇಂದು ಅಂಥ ಪರಿಸ್ಥಿತಿಯು 
ಬದಲಿಸಿದೆ. ಕಡಲ ತೀರದ ಉದ ಕ್ಕೂ ಅಲ್ಲಲ್ಲಿ ಐಸ್‌ ಕಾರ್ಲಾನೆ 
ಗಳಿವೆ. ಶೀತದಿಂದ ನೀರನ್ನು ಗಟ್ಟಿಗಟ್ಟಿಸಲು ಬರುತ್ತದೆ. ಶೀತ 
ಕಾರಿ ವಾಹನಗಳಲ್ಲಿ ಮೀನನ್ನು ದೂರದ ಊರುಗಳಿಗೆ ಸಾಗಿಸಿ 
ಮಾರಲು ಬರುತ್ತದೆ. ಮೀನು, ಸಿಗಡಿ ಮೊದಲಾದುವನ್ನು 
ಗಾಳಿಯ ಸಂಪರ್ಕವಿಲ್ಲದೆಯೇ, ಡಬ್ಬಿಗಳಲ್ಲಿ ತುಂಬಿಸಿ ಬೆಸೆದಿಟ್ಟರೆ, 
ಆ ಮೀನನ್ನು ಎಷ್ಟೋ ಸಮಯದ ಬಳಿಕವೂ ಉಪಯೋಗಿಸ 
ಬಹುದು. ಇಂತಹ ಸೌಕರ್ಯಗಳ ದೆಸೆಯಿಂದ ನಮ್ಮ ಕರಾ 
ವಳಿಯ ಸಿಗಡಿ, ಮೀನು, ಮೊದಲಾದುವು ಜಪಾನು, ಅಮೇ 
ರಿಕಗಳಂತಹ ದೂರದ ದೇಶಗಳಿಗೂ ರಫ್ತಾಗುತ್ತಿವೆ. ಮೊದಲಿನ 
ಕಾಲಕ್ಕೆ, ಇಲ್ಲಿನ ಕಡಲಿನ ಮೀನು ೫೦-೧೦೦ ಮೈಲು ಅಂತರ 
ದಲ್ಲಿ ವಾಸಿಸುತ್ತಿರುವ ಜನಗಳ ಹೊಟ್ಟೆಯನ್ನು ತಣಿಸಿದರೆ, 
ಇಂದು ಅದು ೧೦-೧೨ ಸಾವಿರ ಮೈಲು ದೂರದ ಜನಗಳ 
ಹೊಟೆ [ಯನ್ನೂ ತಣಿಸಬಹುದು. ಹೀಗಾಗಿ ನಮ್ಮ ಕರಾವಳಿ 
ಎಂಬುದು ಸಮುದ್ರ ರಾಜನ ಕೃಪೆಯಿಂದ ನಮಗೆ ಅತ್ಯಂತ 
ದೂರದ ದೇಶೆಗಳನ್ನು ಬೇಕಷ್ಟು ಹತ್ತಿರ ತಂದುಕೊಟ್ಟಿದೆ. ನಮ್ಮ 
ಅವರ ವ್ಯಾಪಾರ-ಊರು ಮನೆಗಳಲ್ಲಿ ಮಾಡುವ ವ್ಯಾಪಾರ 
ದಷ್ಟು ಸಲೀಸಾಗಿದೆ. 


೫ 


ಕರ್ನಾಟಕದ ಕರಾವಳಿಯನ್ನು ಕುರಿತು ಈ ತನಕ ನಾನು 
' ಬಣ್ಣಿಸಿರುವ ಸಂಪತ್ತು ಎಷ್ಟೊಂದು ಜನಗಳ ಜೀವನಕ್ಕೆ ಅನು 
ಕೂಲವಾಗಿದೆ-ಎಂಬುದನ್ನು ನೀವು ಊಹಿಸಿ ತಿಳಿಯಬಹುದು. 
ಆದರೆ ಜನಸಾಮಾನ್ಯರು ಇನ್ನೂ ಗುರುತಿಸದ ಸಂಪತ್ತಿನ 
ಎಷ್ಟೋ ಅಂಶ ಈ ಕರಾವಳಿಯಲ್ಲಿದೆ ಎಂದು ತಿಳಿಸಿದರೆ ನಿಮಗೆ 
ಆಶ್ಚರ್ಯವಾದೀತು. ಅಂಥ ಸಂಪತ್ತೆಂದರೆ ಇಲ್ಲಿನ ಪ ಕೃತಿಯಲ್ಲಿ 
ಕಾಣಸಿಗುವ ಬಗೆ ಬಗೆಯ ವೃಕ್ಷಗಳು, ಹಸು ಹಕ್ಕಿಗಳು ಮತ್ತು 
ನಮ್ಮ ಸುಖ ಸಂತೋಷಗಳಿಗೆ ಒದಗಬಲ್ಲ ಚೆಲುವು ದಾಣಗಳು. 
ಇಂದಿನ ನಮಗೆ ಅವು ಏನೆಂಬುದರ ಅರಿವೇ ಇಲ್ಲ. ಹಿಂದೆ ಈ 
ದೇಶದ ಆಡಳಿತೆ ನಡೆಸುತ್ತಿದ್ದ ಬ್ರಿಟಿಷ್‌ ಅಧಿಕಾರಿಗಳು ಉತ್ತರ 
ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಗಜೆಟಿಯರುಗಳಲ್ಲಿ ಅವುಗಳ 
ಎವರಗಳನ್ನು ಬೇಕಷ್ಟು ಒದಗಿಸಿದ್ದಾರೆ. ನಮ್ಮ ಕಾಡುಗಳಲ್ಲಿ 
ಎಂಥೆಂಥ ಸಸ್ಯಗಳಿವೆ, ಅವುಗಳಿಂದ ಜನ ಏನೇನು ಪ್ರಯೋಜನ 
ಪಡೆಯಬಹುದು ಎಂಬುದರ ವಿವರ ಕೊಟ್ಟಿದ್ದಾರೆ. ಕಾಡುಗಳು 
ಎಂದೊಡನೆಯೆ ನಮಗೆ ಕಾಣಿಸುವ ಪ್ರಯೋಜನ ಅವುಗಳಿಂದ 
ಸುಡಲು ಕಟ್ಟಿಗೆ ಸಿಗುತ್ತದೆ ; ಗೊಬ್ಬರಕ್ಕೆ ಸೊಪ್ಪು ಸಿಗುತ್ತದೆ ; 
ಮನೆಕಟ್ಟಲು ಮರಮಟ್ಟು ಸಿಗುತ್ತವೆ-ಎಂದಿಷ್ಟೇ ಗೊತ್ತು. 
ಇಂದಿನ ಜನ ಇಲ್ಲಿನ ಕಾಡುಗಳ ವಿಷಯದಲ್ಲಿ ಅಸಡ್ಡೆ ತಾಳಿ, 
ಮರ ಮಟ್ಟುಗಳನ್ನು ನಾಳಿನ ಯೋಚನೆ ಇಲ್ಲದೆ ಸವರುತ್ತ 
ಬಂದಿದ್ದಾರೆ. ಮನೆಕಟ್ಟುವ ಗಟ್ಟಿ ಜಾತಿಯ ಮತ್ತಿ, ಜಂಬೆ, 
ಹುಣಗಲು, ಬೋಗಿ ಇಂಥ ಮರಗಳು ಮುಗಿಯುತ್ತ ಬಂದಿವೆ. 
ಇನ್ನಷ್ಟು ಉತ್ತಮ ಜಾತಿಯ ಮರಗಳಾದ ಬೀಟಿ, ಸಾಗುವಾನಿ 


ಕರ್ನಾಟಕದ ಕರಾವಳಿ ರ್ಳ 


ಅಥವಾ ತೇಗ, ಹಲಸು, ಹೆಬ್ಬ ಲಸು ಮರಗಳೂ ಹೆಸರಿಲ್ಲದಾಗು 
ತ್ತಿವೆ. ಹೊಸತಾಗಿ ಅವನ್ನು "ನಟ್ಟು ಬೆಳೆಯಿಸುವ ಪರಿಪಾಠ 
ಕಾಣಿಸುತ್ತ ಲಿಲ್ಲ. ಸಾಮಾನ್ಯ ತೆರನ ನಂದಿ, ಹೊನೆ ್ನೆಯಂಥ 
ಮರಗಳೂ ಕಡಿದು ಬರಿದಾಗುತ್ತ ಬಂದಿವೆ. ಇಲ್ಲಿನ ಜನಸಂಖ್ಯೆ 
ಹೆಚ್ಚಿ ದುದರಿಂದ, ಅಡುಗೆಗೆ ಕಟ್ಟಿಗೆ ಸುಡುವ ಪ ಪ್ರಮಾಣ ಇಮ್ಮ 
ಡಿಯೋ, ಮುಮ ಡಿಯೋ ಆಗಿದೆ. ಸಾಲದುದಕ್ಕೆ, ಹಂಚಿನ 
ಉದ್ಯಮ ವಿಪ ರೀತ ಬೆಳೆದು, ಇಟ್ಟಿಗೆ ಮತ್ತು ಹಂಚುಗಳನ್ನು 
ಸುಡಲು ಇರುವ ಕಾಡುಗಳನ್ನೆ ಲ್ಲ ಕಟ್ಟಿ ಗೆಗಾಗಿ ಸವರುತ್ತ ಬಂದಿ 
ದ್ದಾ ರೆ. ಯಾವ ಕಾಡಿನ ಮರಪಾದರೂ ಹತ್ತಿಪ್ಪತ್ತು ವರ್ಷಗಳ 
ಅವಧಿಯಲ್ಲಿ ಬೆಳೆಯಲಾರದು. ಇಂದು ನಟ್ಟರೆ, ನಾಳೆ ಸಿಗು 
ವಂಥದಲ್ಲ. ಕಾಡುಗಳು ಬೆಳೆಯಲು ನೂರಿನ್ನೂರು ವರ್ಷಗಳೇ 
ಬೇಕು. ಕಾಡುಗಳನ್ನು ಸವರುವಾಗ ನಾಳಿನ ಯೋಚನೆ 
ಮಾಡದೆ ಹೋದರೆ, ಅವು ಬರಿದಾಗಿ, ಅದರಿಂದ ನಾಳೆ ದಿನ 
, ಮಳೆಯೂ ಕಡಿಮೆಯಾಗುತ್ತದೆ ಎಂಬ ಜ್ಲಾನ ನಮಗಿಲ್ಲ. 
ಗ ಇ 

ನಮ್ಮ ಹಿಂದಿನ ಜನಗಳಿಗೆ ನಮ್ಮ ಕಾಡಿನ ಸಸ್ಯಗಳಲ್ಲಿ 
ನಿತ್ಯೋಪ ಪಯೋಗಕ್ಕೆ "ಬರುವ ಹಲವು ಜಾತಿಯ ಮರಗಳ 
ಗುರುತಿತ್ತು. ಅಣಲೆ, ರಾಮಪತ್ರೆ, ಸೀಗೆ, ರಾಟಳಕದಂಥ 
ಮರಗಳ ಕಾಯಿಗಳಿಂದ ಜನ ಔಷಧಗಳನ್ನೂ, ಶುಚಿಕಾರಕ 
ಸಾಮಗ್ರಿಗಳನ್ನೂ ಪಡೆಯುತ್ತಿದ್ದರು. ಔಷಧಗಳಿಗೆ ಬಳಸುವ 
ನೂರಾರು ಜಾತಿಯ ಗಿಡಮರಗಳ ಪರಿಚಯ ಇಂದಿನ ನಮಗೆ 
ಇಲ್ಲವಾಗಿದೆ ! 

ಇದಕ್ಕಿಂತ ಹೆಚ್ಚಾ ಗಿ ಇಲ್ಲಿನ ಕಾಡುಗಳಲ್ಲಿ ಜೀವಿಸುತ್ತಿರುವ 

p 

ಅಸಂಖ್ಯ ಪಶುಪ ಕ್ಷಿಗಳನ್ನು ಕಂಡು ನಾವು ಹೆಚ್ಚಿ ನ ಸಂತೋಷ 
ಪಡೆಯಾವುದು ಸಾಧ್ಯ. ಹಲವು ನಾಗರಿಕ ದೇಶಗಳ ಜನಗಳು 
ಅವನ್ನು ಕುರಿತು ಅಭ್ಯಾಸಮಾಡಿ, ಅವನ್ನು ನೋಡಿ ಸಂತೋಷ 


೫೦ ಕರ್ನಾಟಕದ ಕರಾವಳಿ 


ಪಡುತ್ತಾರೆ. ವರ್ಷವೆಲ್ಲಾ ಇಲ್ಲಿಯೇ ಇದ್ದು ಬಾಳುವ ಎಷ್ಟು 
ನೂರು ಜಾತಿಯ ಹಕ್ಕಿಗಳು ಇಲ್ಲಿಲ್ಲ? ಪರದೇಶಗಳಲ್ಲಿ 
ಶಾಲೆಯ ಹುಡುಗರೂ ತಮ್ಮ ಬಿಡುವಿನ ಸಮಯವನ್ನು 
ಹಸುಹಕ್ಕಿಗಳ ಜೀವನ ನೋಡುವುದರಲ್ಲಿ ಕಳೆಯುತ್ತಾರೆ ; 
ಅದರಿಂದ ಆನಂದಿಸುತ್ತಾರೆ. ಯಾವ ಹಕ್ಕಿ ಎಲ್ಲಿ ಕಾಣ 
ಸಿಗುತ್ತದೆ ? ಅದು ಮರಿ ಇಡುವ "ಕಾಲ "ಯಾವುದು? 
ಅದು ಬದುಕುವ ರೀತಿ ಹೇಗೆ ಎಂಬ ಸಂಗತಿಗಳು ನಮಗೆ 
ಗೊತ್ತೇ ಇಲ್ಲ. ಅವುಗಳಲ್ಲಿ ಎಷ್ಟೆಲ್ಲ ಜಾತಿಗಳಿವೆ, ಹೊರಗಿನ 
ಹಕ್ಕಿಗಳು ಇಲ್ಲಿಗೆ ಎಂದು ಬರುತ್ತವೆ ; ಹೋಗುತ್ತವೆ ಎಂಬು 
ದನ್ನೂ ನಾವು ತಿಳಿಯೆವು. ಇಲ್ಲಿನ ಹಕ್ಕಿಗಳ ಹೆಸರು ಸಹ 
ನಮಗೆ ತಿಳಿಯದು. ಈ ಜಿಲ್ಲೆಗಳ ಹಳೆಯ ಗಜೆಟಿಯರುಗಳಲ್ಲಿ 
ಆ ಬಗೆಗೆ ತುಂಬ ವಿವರಗಳು ದೊರೆಯುತ್ತವೆ. ಅದೇ ರೀತಿ, 
ಇಲ್ಲಿನ ಪ್ರಾಣಿಜೀವನವನ್ನು ನೋಡಿ ಹೋದ ಪರದೇಶೀಯರು 
ನಮ್ಮ ಹಳ್ಳಕೊಳ್ಳಗಳಲ್ಲಿ ವಾಸಿಸುವ ಹಲವಾರು ಬಗೆಯ , 
ಮೀನುಗಳ ಬಗೆಗೆ ಬರೆದಿದ್ದಾರೆ. ಪರದೇಶದ ಜನರಂತೆ ನಾವು, 
ಜನ ಕರಾವಳಿಯ ಒಂದೊಂದು ಮೂಲೆಗೂ ಹೋಗಿ, ಅಲ್ಲಿನ 

ಸ್ಯ ಮತ್ತು ಪಶು ಪ್ರಾಣಿಗಳ ಜೀವನವನ್ನು ಕಂಡು ಆನಂದಿಸ 
8 “ಗಿಡ ವನಗಳ ಹೂವುಗಳನ್ನು. ಕಂಡು ತೃಪ್ತಿ 
ತಂದುಕೊಳ್ಳ ಬಹುದು. 


ನಮ್ಮಲ್ಲಿ ಕಡಲಿದೆ, ಅನೇಕ ನದಿಗಳಿವೆ ; ಕೆರೆಗಳಿವೆ. 
ಆದರೆ ಅವುಗಳ ಬಳಿಗೆ ಹೋಗಿ, ಒಂದೆರಡು ದಿನ ಅಲ್ಲಿದ್ದು 
ಸಂತೋಷ ಪಡುವ ಜನ ಎಷ್ಟಿದ್ದಾರೆ ? ಕಡಲಿರುವ ಕೆಲವು 
ದೇಶಗಳಲ್ಲಿ ನಿತ್ಯ ನಿತ್ಯವೂ ಅದರ “ದಂಡೆಗೆ ಹೋಗಿ, ಕಡಲಿ 
ನಲ್ಲಿ ಈಜಿ, ಮಿಂದು ನಲಿಯುವವರಿದ್ದಾರೆ. ಉದ್ದನೆಯ 


ಕರ್ನಾಟಕದ ಕರಾವಳಿ ೫೧ 


ಹಲಗೆಗಳನ್ನು ಕಾಲಿಗೆ ತೊಟ್ಟುಕೊಂಡು, ಕಡಲಿನ ಅಲೆಗಳ 
ಮೇಲೆ ತೇಲಿ ಆಡುವವರಿದ್ದಾರೆ. ಇಂಥ ಕ್ರೀಡಾಧಾಮಗಳಿಗೆ 
ಬಂದ ಜನರು ನೀರಿನ ಅಪಾಯಕ್ಕೆ ಗುರಿಯಾಗದಂತೆ ನೋಡಿ 
ಕೊಳ್ಳುವ ಜೀವರಕ್ಷಕರನ್ನು ನೇಮಿಸಿರುತ್ತಾರೆ. ನದಿ, ಕಡಲು 
ಗಳಿರುವಲ್ಲಿ ಜನರು ಈಜುಗಾರಿಕೆ,  ದೋಣಿಯಾಟಗಳಿಂದ 
' ತೃಪ್ತಿ ಪಡೆಯಬಲ್ಲ ಏರ್ಪಾಟುಗಳೂ ಇರುತ್ತವೆ. ಈ ದೃಷ್ಟಿ 
ಯಿಂದ ೧೮೦ ಮೈಲು ಉದ್ದದ ಕನ್ನಡ ಕರಾವಳಿಯಲ್ಲಿ ಒಂದೇ 
ಒಂದು ಕ್ರೀಡಾಧಾಮವನ್ನು ನಡೆಯಿಸುವವರಿಲ್ಲ. ಕಡಲನ್ನು 
ನೋಡಲು ಹೋದವರು, ಬರಿದೆ ಒಂದೆರಡು ಗಳಿಗೆ ಮರಳಲ್ಲಿ 
ಓಡಾಡಿ ತಮ್ಮ ಮನೆಗೇ ಹಿಂದಿರುಗಬೇಕಷ್ಟೆ. ಅಲ್ಲಿದ್ದು ಹೆಚ್ಚಿ ನ 
ಸಂತೋಷ ಪಡುವುದಕ್ಕೆ ಬಂದೀತು-ಎಂಬ "ಬಗೆಗೆ ಶಿಕ್ಷಣ 
ಕೊಟ್ಟವರೂ ಇಲ್ಲ ; ಕೊಡುವವರೂ ಇಲ್ಲ. ಅದನ್ನೆಲ್ಲ ನೆನೆದರೆ 
| ನಮ್ಮ ಕರಾವಳಿಯ ಸೊಬಗು ಮಂಗನ ಮುಂದೆ ಚೆಲ್ಲಿದ 
ಮಾಣಿಕ್ಕದಂತಾಗಿದೆ. 
ನಮ್ಮ ಕರಾವಳಿಗೆ ಕೇವಲ ೨೦ ಮೈಲು ದೂರದಲ್ಲಿ 
ಗೋವೆ ಇದೆ. ಆ ಗೋವೆಯನ್ನು ಮೊನ್ನೆ ಮೊನ್ನೆಯ ತನಕ 
ಪೋರ್ಚುಗೀಸರು ಆಳುತ್ತಿದ್ದರು. ಅಲ್ಲಿಯೂ ಸುಂದರವಾದ 
ಸಮುದ್ರ ತೀರವಿದೆ. ಅವುಗಳಲ್ಲಿ "ಕ್ಷೊಲ್ವಾ' ಎಂಬುದು 
ಹದಿನೆರಡು ಮೈಲು ಉದ್ದದ ಒಂದು ಕಡಲ ತೀರ. ಆ 
ತೀರಕ್ಕೆ ಪ್ರತಿ “ಸಂಜೆಯೂ ಸಾವಿರಾರು ಮಂದಿ . ಬಂದು 
ಆನಂದಪಟ್ಟು ಮರಳುತ್ತಾರೆ. ಅಲ್ಲಿಗೆ ಪೇಟೆಯವರೂ ಬರು 
ತ್ತಾರೆ ; ಹಳ್ಳಿ ಯವರೂ ಬರುತ್ತಾರೆ. ಈ ತಾವಿನಿಂದ ೨೦ 
ಮೈಲು ದಕ್ಷಿಣಕ್ಕಿ ರುವ ಕಾರವಾರದ ಕಡಲ ದಂಡೆಯಲ್ಲಿ 
ಸಂಜೆಹೊತ್ತು ಸೂರು ಮಂದಿ ಸಂತೋಷಕ್ಕಾಗಿ ಬರುವು 
ದನ್ನು ಕಾಣಲಾರೆವು. ಅಲ್ಲಿನ ಮರಳಿನ ದಂಡೆಯ ಮೇಲೆ 


೫೨ ಕರ್ನಾಟಕದ ಕರಾವಳಿ 


ಕುಳಿತುಕೊಳ್ಳುವುದೂ ಅಪಾಯಕರ. ಆ ಜಾಗವನ್ನು ಜತ 
ಹೊಲಸು ಮಾಡುವುದಕ್ಕೂ ಬಳಸುತ್ತಾರೆ. ಕೊಲಾ ಕ್ಕೂ 
ಕಾರವಾರಕ್ಕೂ ಇಂತಹ ವ್ಯತ್ಯಾಸ ಏಕೆ ಬಂದಿತು ? 

ಗೋವೆಯನ್ನು ಆಧ ಪೋರ್ಚುಗೀಸರು ನಿಸರ್ಗ 
ಪ್ರಿಯರು, ಹಾಡುವುದರಲ್ಲಿ, ಆಡುವುದರಲ್ಲಿ ಆಸಕ್ತರು. 
ಅವರು ಕಲಿಸಿದ ಪಾಠ ಗೋವೆಯ ಜನರಿಗೆ ಬಂದಿದೆ. ನಮಗೆ 
ಅಂಥ ಪಾಠವನ್ನು ಕಲಿಸಿದವರಿಲ್ಲ. ನಮಗೆ ನಮ್ಮ ವಿರಾಮ 
ಕಾಲವನ್ನು ಕಳೆಯಲು ಬೇಕಾದಂಥ ವಿದ್ಯೆಯೇ ಗೊತ್ತಿಲ್ಲ- 
ಎಂದರೂ ಸರಿಯೆ. ಯಾವುದೇ ನಾಡಿನಲ್ಲಿದ್ದು ಸುಖಪಡಬೇಕಾ 
ದರೆ ಅಲ್ಲಿನ ಪ್ರಕೃತಿಯ ಸಂಪತ್ತನ್ನು ಕುರಿತು ಜನ ಆಳವಾಗಿ 
ಅಭ್ಯ್ಕಾ ಸ ಮಾಡಬೇಕು. ಆಗ "ಜೀವನ ನಡೆಯಿಸುವ ಕೆಲಸ 
ಸುಲಭವಾಗುತ್ತದೆ ; ಜೀವನದಲ್ಲಿ ಸಂತೋಷ ತಂದುಕೊಳ್ಳು 
ವುದೂ ಸುಲಭವಾಗುತ್ತದೆ. 








